KA/ BG-GPO/2515/ WPP-47 / 2006-2008 





ಎ 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


9 





ಬೆಂಗಳೂರು, ಗುರುವಾರ, ಆಗಸ್ಟ್‌ ೧೦, ೨೦೦೬ (ಶ್ರಾವಣ ೧೯, ಶಕ ವರ್ಷ ೧೯೨೮) 


ಸಂಪುಟ ೧೪೧ 








ಸಂಚಿಕೆ ೩೨ 





ಭಾಗ - ೩ 


ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 


ವಿಶೇಷ ಭೂಸ್ವಾಧೀನಾಧಿಕಾರಿಗಳ ಕಛೇರಿ, ಕರ್ನಾಟಕ ಗೃಹ ಮಂಡಳಿ, ಕಾವೇರಿ ಭವನ, ಬೆಂಗಳೂರು 
1894 ಭೂಸ್ವಾಧೀನ ಕಾಯ್ದೆ ಕಲಂ 16(2) ರಂತೆ ಅಧಿಸೂಚನೆ 
ಕ್ರಮಾಂಕ: ಕಗ್ಭಮಂ/ಭೂಸ್ವಾವಿ/6/2004-05, ದಿನಾಂಕ: 27ನೇ ಮೇ 2006 
ಭೂಸ್ವಾಧೀನ ಕಾಯ್ದೆ 1894ರ ಕಲಂ 16(2)ರ ಅನ್ವಯ ಕರ್ನಾಟಕ ಅಧಿನಿಯಮ 17/1961 ತಿದ್ದುಪಡಿ ಮೇರೆಗೆ ಈ ಅನುಸೂಚಿಯಲ್ಲಿ 
ಸೂಚಿಸಲಾದ ಜಮೀನುಗಳನ್ನು ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು, ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ, ವಸತಿ ಯೋಜನೆಯ ಸಲುವಾಗಿ 
ಅಧಿಕೃತವಾಗಿ ಭೂಸ್ವಾಧೀನ ಅಧಿನಿಯಮ ಪ್ರಕರಣ 16(1) ರಂತೆ ಜಮೀನಿನ ಸುಪರ್ದನ್ನು ಮಂಡಳಿಯ ವಶಕ್ಕೆ ಪಡೆಯಲಾಗಿದೆ ಎಂದು ಈ ಮೂಲಕ 
ಅಧಿಸೂಚಿಸಲಾಗಿದೆ. 















































ಅನುಸೂಚಿ 
ಜಿಲ್ಲೆ; ಚಾಮರಾಜನಗರ ತಾಲ್ಲೂಕು: ಚಾಮರಾಜನಗರ ಹೋಬಳಿ: ಕಸಬಾ ಗ್ರಾಮ: ಚಾಮರಾಜನಗರ 
ಕ್ರ.ಸಂ ಸರ್ವೆ ನಂ. ತರಹೆ ವಿಸ್ತೀರ್ಣ ಎ-ಗುಂಟೆ ವಶಪಡಿಸಿಕೊಂಡ 

ದಿನಾಂಕ: 
1 652 ಖುಷ್ತಿ 0-20 27.3.2006 
2 652 ಖಿಷ್ಠಿ 1-18 27.3.2006 
3 653 ಖುಷ್ಮಿ 2-18 27.3.2006 
4 6541 ಖುಷ್ಮಿ 1-11 12 27.3.2006 
5 654/3 ಖುಷ್ಮಿ 1-11 12 27.3.2006 
6 654/2 ಖುಷ್ತಿ 2-31 27.3.2006 
7 665 ಖಿಷ್ಠಿ 5-21 27.3.2006 

ಒಟ್ಟು 15-11 
ವಿಶೇಷ ಭೂಸ್ವಾಧೀನಾಧಿಕಾರಿಗಳು 
ಪಿ.ಡಿ. 59 


ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಯವರ ಕಛೇರಿ, ದ.ಕ. ಮಂಗಳೂರು 
ಪ್ರಕಟಣೆ ಸಂಖ್ಯೆ: ಜಿಸಕಅ:ಎಸ್‌-3:ಸಿಆರ್‌:12:2006-07, ದಿನಾಂಕ: 7ನೇ ಜುಲೈ 2006 


ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು. 


ವಿಷಯ: ದ.ಕ. ಜಿಲ್ಲೆಯಲ್ಲಿರುವ ಪ.ಜಾತಿ ಕಾನೂನು ಪದವೀಧರರಿಗೆ ನ್ಯಾಯಾಂಗ ಆಡಳಿತದಲ್ಲಿ ತರಬೇತಿಯನ್ನು ನೀಡಲು 2006-07ನೇ 

ಸಾಲಿನ ಅರ್ಜಿಗಳನ್ನು ಕರೆದಿರುವ ಬಗ್ಗೆ. 

ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪ.ಜಾತಿ ಕಾನೂನು ಪದವೀಧರರಿಗೆ ನ್ಯಾಯಾಂಗ ಆಡಳಿತದಲ್ಲಿ ತರಬೇತಿಯನ್ನು ನೀಡಲು ಅರ್ಹ 
ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಕರೆಯಲಾಗಿದೆ. ಇಚ್ಛೆಉಳ್ಳ ಅರ್ಹ ಅಭ್ಯರ್ಥಿಗಳು ನಿಗದಿಪಡಿಸಿದ ಅರ್ಜಿ ನಮೂನೆಯಲ್ಲಿ ಪೂರ್ಣ ಭರ್ತಿ ಮಾಡಿ, 


(೨೦೦೯) 





೨೦೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೦, ೨೦೦೬ ಭಾಗ - ೩ 





ಕೇಳಿರುವ ಎಲ್ಲಾ ದಾಖಲಾತಿಗಳೊಂದಿಗೆ ದಿನಾಂಕ: 10.08.2006 ರೊಳಗಡೆ, ಜಿಲ್ಲಾ ಸಮಾಜ ಕಲ್ಕಾಣ ಅಧಿಕಾರಿಗಳ ಕಛೇರಿ, ಉರ್ವಸ್ಟೋರ್ಸ್‌, 
ಮಂಗಳೂರು - ಇವರಿಗೆ ಸಲ್ಲಿಸಬಹುದಾಗಿದೆ. 

ಪರಿಶಿಷ್ಟ ಜಾತಿಗೆ ಸೇರಿದ ಜನಾಂಗದವರಾಗಿರಬೇಕು. 

ಅಭ್ಯರ್ಥಿಯ ಕುಟುಂಬದ ವಾರ್ಷಿಕ ಆದಾಯದ ರೂ.18000.00 ಗಳಿಗೆ ಮೀರಿರಬಾರದು. 

ಅರ್ಜಿಯನ್ನು ಪಡೆಯಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ವರೆಗೆ ಅಭ್ಯರ್ಥಿಯ ಗರಿಷ್ಟ ವಯೋಮಿತಿ 35 ವರ್ಷ ಆಗಿರತಕ್ಕದ್ದು. 
ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ: 10.8.2006 ಆಗಿರುತ್ತದೆ. 

ವಕೀಲ ವೃತ್ತಿಯನ್ನು ನಡೆಸಲು ಅರ್ಹವಾದ ಕಾನೂನು ಪದವಿಯಲ್ಲಿ ಉತ್ತೀರ್ಣರಾಗಿರಬೇಕು. ಹಾಗೂ ಈ ಕಾನೂನು ಪದವಿಯಲ್ಲಿ ಅರ್ಜಿ 
ಸಲ್ಲಿಸಿದ ಕೊನೆಯ ದಿನಾಂಕಕ್ಕೆ ಹಿಂದಿನ 2 ವರ್ಷಗಳ ಅವಧಿಯೊಳಗೆ ಪಡೆದಿರತಕ್ಕದ್ದು. ಮಹಿಳೆಯರಿಗೆ ಆದ್ಯತೆ ನೀಡಲಾಗುತ್ತದೆ. 

6. ಅಪೂರ್ಣ ಅರ್ಜಿ, ತಡವಾಗಿ ಬಂದ ಅರ್ಜಿ, ಹಾಗೂ ನಿಬಂಧನೆಗಳನ್ನು ಪೂರೈಸದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಅರ್ಹ ಅರ್ಜಿಗಳ 
ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುವುದು. 

7. ನಿಗದಿತ ಅರ್ಜಿ ನಮೂನೆಯೊಂದಿಗೆ ಅರ್ಜಿಯಲ್ಲಿ ಕೇಳಿರುವ ಎಲ್ಲಾ ಪ್ರಮಾಣ ಪತ್ರಗಳ ದೃಢೀಕರಣ ಪತ್ರಗಳನ್ನು ಲಗತ್ತಿರಬೇಕು. 
ದಕ್ಷಿಣ ಕನ್ನಡ ಜಿಲ್ಲೆಯವರು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರು. 

ತರಬೇತಿ ವಿವರ 

1) ದಕ್ಷಿಣ ಕನ್ನಡ ಜಿಲ್ಲೆಯ ಹತ್ತು ಅಭ್ಯರ್ಥಿಗಳನ್ನು ಮಾತ್ರ ಈ ತರಬೇತಿಗೆ ಆಯ್ಕೆ ಮಾಡಲಾಗುವುದು. 

2) ಈ ತರಬೇತಿಯ ಅವಧಿಯು 4 ವರ್ಷಗಳಾಗಿದ್ದು, ಆಯ್ಕೆಯಾದ ಅಭ್ಯರ್ಥಿಗೆ ಮಾಹೆಯಾನ ರೂ.1,000.00 ಶಿಷ್ಯವೇತನವನ್ನು ಈ 
ಅವಧಿಯಲ್ಲಿ ನೀಡಲಾಗುವುದು. 

3) ಜಿಲ್ಲಾ ಆಯ್ಕೆ ಸಮಿತಿಯಿಂದ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಬ್ಲಿಕ್‌ ಪ್ರಾಸಿಕ್ಕೂಟರ್‌ ಸರ್ಕಾರಿ ವಕೀಲರು, ಅಥವಾ 
ಕನಿಷ್ಟ 20 ವರ್ಷಗಳ ವಕೀಲಿ ವೃತ್ತಿಯಲ್ಲಿ ಅನುಭವವುಳ್ಳ ವಕೀಲರ ಅಧೀನದಲ್ಲಿ ತರಬೇತಿ ನಿಯೋಜಿಸಲಾಗುವುದು. ತಾಲ್ಲೂಕು ಮಟ್ಟದಲ್ಲಿ 
ಸರಕಾರಿ ವಕೀಲರು ಮತ್ತು ಕನಿಷ್ಠ 20 ವರ್ಷಗಳ ವಕೀಲಿ ವೃತ್ತಿಯಲ್ಲಿ ಅನುಭವವುಳ್ಳ ವಕೀಲರ ಅಧೀನದಲ್ಲಿ ತರಬೇತಿಗೆ ನಿಯೋಜಿಸುವುದು. 

4) ತರಬೇತಿಗೆ ಆಯ್ಕೆಯಾದ ಅಭ್ಯರ್ಥಿಯು ತಾನು ಆಯ್ಕೆಯಾದುದನ್ನು 15 ದಿನದ ಒಳಗೆ ಅಂಗೀಕಾರವನ್ನು ತಿಳಿಸಬೇಕಾಗಿದೆ. ಆಯ್ಕೆಯಾದ 
ಅಭ್ಯರ್ಥಿಯು ಅವರ ಅಂಗೀಕಾರವನ್ನು ನಿಗದಿತ ಸಮಯದೊಳಗೆ ತಿಳಿಸದಿದ್ದಲ್ಲಿ ಅವರ ಆಯ್ಕೆಯನ್ನು ರದ್ದುಪಡಿಸಲಾಗುವುದು. ಹಾಗೂ 
ಇವರ ಬದಲಿಗೆ ಕಾಯ್ದಿರಿಸಿದ ಪಟ್ಟಿಯಂತೆ ಅರ್ಹ ಅಭ್ಯರ್ಥಿಗಳನ್ನು ಅರ್ಹತೆಗನುಸಾರವಾಗಿ ಆಯ್ಕೆ ಮಾಡಲಾಗುವುದು. 

5) ಆಯ್ಕೆಯಾದ ಅಭ್ಯರ್ಥಿಯು ತರಬೇತಿಗೆ ಹೋಗುವ ಮುಂದೆ ತಾನು ಈ ತರಬೇತಿಯನ್ನು ಮಧ್ಯದಲ್ಲಿ ಬಿಟ್ಟು ಹೋಗುವುದಿಲ್ಲವೆಂದು ಹಾಗೂ 
ಈ ತರಬೇತಿಯನ್ನು ಮಧ್ಯದಲ್ಲಿ ಬಿಟ್ಟು ಹೋದಲ್ಲಿ ತರಬೇತಿಯ ಒಟ್ಟು ವೆಚ್ಚವನ್ನು ಹಾಗೂ ವೆಚ್ಚಕ್ಕೆ ಶೇಕಡಾ 10 ರಂತೆ ಬಡ್ಡಿಯನ್ನು ಸರಕಾರಕ್ಕೆ 
ಪಾವತಿ ಮಾಡಲು ತನ್ನ ಒಪ್ಪಿಗೆ ಇರುತ್ತದೆ ಎಂಬುದಕ್ಕೆ ಮುಚ್ಚಳಿಕೆ ಪತ್ರವನ್ನು ಛಾಪಾ ಕಾಗದದಲ್ಲಿ ಬರೆದು ಕೊಡಬೇಕಾಗುತ್ತದೆ. 

6) ಸುಳ್ಳು ಮಾಹಿತಿ ಹಾಗೂ ಸುಳ್ಳು ಪ್ರಮಾಣ ಪತ್ರಗಳನ್ನು ನೀಡಿದ ಅಭ್ಯರ್ಥಿಗಳ ಮೇಲೆ ಕಾನೂನು ರೀತ್ಯಾ ಕ್ರಮ ಕೈಗೊಳ್ಳಲಾಗುವುದು. 

7) ಅರ್ಜಿಗಳನ್ನು ನಿಗದಿತ ನಮೂನೆಯಲ್ಲಿ ಭರ್ತಿ ಮಾಡಿ, ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ, ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳ ಕಛೇರಿ, 
ಉರ್ವಸ್ಟೋರ್ಸ್‌, ಮಂಗಳೂರು-ಇವರಿಗೆ ಸಲ್ಲಿಸಲು ತಿಳಿಸಲಾಗಿದೆ. ನಿಗದಿಪಡಿಸಿದ ಅರ್ಜಿಗಳನ್ನು ಜಿಲ್ಲಾ ಸಮಾಜ ಕಲ್ಮಾಣ ಅಧಿಕಾರಿ 
ಕಛೇರಿ, ಮಂಗಳೂರು - ಇಲ್ಲಿಂದ ಕಛೇರಿ ವೇಳೆಯಲ್ಲಿ ಪಡೆಯಬಹುದಾಗಿದೆ. 

ಪಿ.ಆರ್‌. 1146 ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ, ದ.ಕ. ಮಂಗಳೂರು. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು-2, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ರವರ ಕಾರ್ಯಾಲಯ 
ಕ್ರ.ಸಂ: ಡಿಆರ್‌ಬಿ-2ಸಮಾಪನೆ/61/1998-99, ದಿನಾಂಕ: 30ನೇ ಜೂನ್‌ 2006 
ವಿಷಯ: ಸಮಾಪನೆಗೊಂಡ ಸಹಕಾರ ಸಂಘಗಳ ನೋಂದಣಿ ರದ್ಧತಿ ಬಗ್ಗೆ. 
ಉಲ್ಲೇಖ: 1) ಈ ಕಛೇರಿ ಆದೇಶ ಸಮಸಂಖ್ಯೆ ದಿನಾಂಕ: 26.3.1999. 
2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 3ನೇ ವಲಯ, ಬೆಂಗಳೂರು ಇವರ ಪ್ರಸ್ತಾವ ಸಂಖ್ಯೆ: ಎಆರ್‌ಬಿ-50/ 
ಸಮಾಪನೆ/14/2006-07, ದಿನಾಂಕ: 07.06.2006. 


Mk AN 


ಪ್ರಸ್ತಾವನೆ: 

ಬೆಂಗಳೂರು ರೂರಲ್‌ ಎಸ್‌ಸಿ/ಎಸ್‌ಟಿ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ಬೆಂಗಳೂರು, ಸದರಿ ಸಹಕಾರ ಸಂಘವನ್ನು ನೋಂದಣಿ 
ಸಂಖ್ಯೆ: ಡಿಆರ್‌ಬಿ/ಆರ್‌ಜಿಎನ್‌/1437/73-74, ದಿನಾಂಕ: 19.06.73 ರನ್ವಯ ನೋಂದಣಿ ಮಾಡಿ, ನಂತರ ಸಮಾಪನಾ ಆದೇಶ ಸಂಖ್ಯೆ: 
ಡಿಆರ್‌ಬಿ/ಸಮಾಪನೆ/61/98-99, ದಿನಾಂಕ: 26.03.99 ರಂತೆ ಪತ್ರಿಕಾ ಪ್ರಕಟಣೆ ನೀಡಿ ಸಮಾಪನೆಗೊಳಿಸಲಾಗಿತ್ತು. ಆದರೆ ಸಂಘದ ವಿಳಾಸ, 
ಲೆಕ್ಕಪುಸ್ತಕಗಳು ಮತ್ತು ಇನ್ನಾವುದೇ ಮಾಹಿತಿ ಲಭ್ಯವಿಲ್ಲದ ಕಾರಣ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿರಲಿಲ್ಲ. 

ಸಮಾಪನೆಗೊಂಡ ಈ ಸಹಕಾರ ಸಂಘದ ಸದಸ್ಯರಿಂದಾಗಲೀ ಅಥವಾ ಸಾರ್ವಜನಿಕರಿಂದಾಗಲೀ, ಮೇಲ್ಮವವಿಯಾಗಲೀ ಅಥವಾ 
ಆಕ್ಷೇಪಣೆಗಳಾಗಲೀ ಸುಮಾರು 6-7 ವರ್ಷಗಳಾದರೂ ಬಂದಿರುವುದಿಲ್ಲ. ಆದ್ದರಿಂದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೆಂಗಳೂರು 
ಮೂರನೇ ವೃತ್ತ ಇವರು ಉಲ್ಲೇಖದಲ್ಲಿರುವ ಪ್ರಸ್ತಾವದಲ್ಲಿ, ಸದರಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಶಿಫಾರಸ್ಸು ಮಾಡಿರುತ್ತಾರೆ. ಅದರಂತೆ 
ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 

ಆದೇಶ 

ಬೆಂಗಳೂರು ರೂರಲ್‌ ಎಸ್‌ಸಿ/ಎಸ್‌ಟಿ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ಬೆಂಗಳೂರು, ಸದರಿ ಸಂಘದ ನೋಂದಣಿ ಸಂಖ್ಯೆಯನ್ನು 

ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ರಲ್ಲಿ ಪ್ರತ್ಯಾಯೋಜನೆಯಾಗಿರುವ ಅಧಿಕಾರವನ್ನು ಚಲಾಯಿಸಿ, ಸಹಕಾರ ಸಂಘಗಳ ಉಪ 


ಭಾಗ - ೩ ಕರ್ನಾಟಕ ರಾಜ್ಯಕತ್ರ, ಗುರುವಾರ, ಆಗಸ್ಟ್‌ ೧೦, ೨೦೦೬ ೨೦೧೧ 





ನಿಬಂಧಕರು-2, ಬೆಂಗಳೂರು ನಗರ ಜಿಲ್ಲೆ ಆದ ನಾನು ರದ್ದುಪಡಿಸಿರುತ್ತೇನೆ. ಇದರಿಂದಾಗಿ ಸದರಿ ಸಂಘವು ಈ ಆದೇಶದ ದಿನಾಂಕದಿಂದ 
ವಿಸರ್ಜನೆಯಾಗಿರುತ್ತದೆ. ಮತ್ತು ಈ ಆದೇಶದ ದಿನಾಂಕದಿಂದ ಸಾಂಘಿಕ (ಕಾರ್ಪೋರೇಟ್‌ ಬಾಡಿ) ಸಂಸ್ಥೆಯಾಗಿರುವುದು ನಿಂತು ಹೋಗಿರುತ್ತದೆ. 

ಈ ಆದೇಶವನ್ನು ನನ್ನ ಸ್ವಸಹಿ ಮತ್ತು ಮೊಹರಿನೊಂದಿಗೆ ದಿನಾಂಕ: 30.06.2006 ರಂದು ಹೊರಡಿಸಲಾಗಿದೆ. 

ಡಾ: ಕೆ.ಸಿ. ಯತೀಶ್‌ ಕುಮಾರ್‌ 
ಪಿ.ಆರ್‌. 1058 ಸಹಕಾರ ಸಂಘಗಳ ಉಪ ನಿಬಂಧಕರು-2, ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು-2, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ರವರ ಕಾರ್ಯಾಲಯ 
ಕ್ರ.ಸಂ: ಡಿಆರ್‌ಬಿ-2ಸಮಾಪನೆ/61/1998-99, ದಿನಾಂಕ: 30ನೇ ಜೂನ್‌ 2006 
ವಿಷಯ: ಸಮಾಪನೆಗೊಂಡ ಸಹಕಾರ ಸಂಘಗಳ ನೋಂದಣಿ ರದ್ಧತಿ ಬಗ್ಗೆ. 
ಉಲ್ಲೇಖ: 1) ಈ ಕಛೇರಿ ಆದೇಶ ಸಮಸಂಖ್ಯೆ ದಿನಾಂಕ: 26.3.1999. 
ಐ) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 3ನೇ ವಲಯ, ಬೆಂಗಳೂರು ಇವರ ಪ್ರಸ್ತಾವ ಸಂಖ್ಯೆ: ಎಆರ್‌ಬಿ-50 
ಸಮಾಪನೆ/16/2006-07, ದಿನಾಂಕ: 07.06.2006. 

ಪ್ರಸ್ತಾವನೆ: 

ಹರಿಜನ/ಗಿರಿಜನ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ಫ್ರೇಜರ್‌ಟೌನ್‌, ಬೆಂಗಳೂರು, ಸದರಿ ಸಹಕಾರ ಸಂಘವನ್ನು ಸಮಾಪನಾ ಆದೇಶ 
ಸಂಖ್ಯೆ: ಡಿಆರ್‌ಬಿ/ಸಮಾಪನೆ/6198-99, ದಿನಾಂಕ: 26.03.99 ರಂತೆ ಸಮಾಪನೆಗೊಳಿಸಲಾಗಿತ್ತು. ಈ ಸಂಘದ ಸಮಾಪನೆ ಬಗ್ಗೆ ಸಂಜೆವಾಣಿ ದಿನ 
ಪತ್ರಿಕೆಯಲ್ಲಿ ದಿನಾಂಕ: 25.2.99 ರಂದು ಪ್ರಕಟಣೆ ನೀಡಲಾಗಿತ್ತು. ಆದರೆ ಸಂಘದ ವಿಳಾಸ, ಲೆಕ್ಕಪುಸ್ತಕಗಳು ಮತ್ತು ಇನ್ನಾವುದೇ ಮಾಹಿತಿ ಲಭ್ಯವಿಲ್ಲದ 
ಕಾರಣ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿರಲಿಲ್ಲ. 

ಸಮಾಪನೆಗೊಂಡ ಈ ಸಹಕಾರ ಸಂಘದ ಸದಸ್ಯರಿಂದಾಗಲೀ ಅಥವಾ ಸಾರ್ವಜನಿಕರಿಂದಾಗಲೀ, ಮೇಲ್ಲನವಿಯಾಗಲೀ ಅಥವಾ 
ಆಕ್ಷೇಪಣೆಗಳಾಗಲೀ ಸುಮಾರು 7(ಏಳು) ವರ್ಷಗಳಾದರೂ ಬಂದಿರುವುದಿಲ್ಲ. ಆದ್ದರಿಂದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೆಂಗಳೂರು 
ಮೂರನೇ ವೃತ್ತ ಇವರು ಉಲ್ಲೇಖದಲ್ಲಿರುವ ಪ್ರಸ್ತಾವದಲ್ಲಿ, ಸದರಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಶಿಫಾರಸ್ಸು ಮಾಡಿರುತ್ತಾರೆ. ಅದರಂತೆ 
ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 


G 


ಆದೇಶ 
ಹರಿಜನ/ಗಿರಿಜನ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ಫ್ರೇಜರ್‌ಟೌನ್‌, ಬೆಂಗಳೂರು, ಸದರಿ ಸಂಘದ ನೋಂದಣಿ ಸಂಖ್ಯೆ: 
ಡಿಆರ್‌ಬಿ/ಆರ್‌ಜಿ/3086, ದಿನಾಂಕ: 24.6.75ನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ರಲ್ಲಿ ಪ್ರತ್ಕಾಯೋಜನೆಯಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಸಹಕಾರ ಸಂಘಗಳ ಉಪ ನಿಬಂಧಕರು-2, ಬೆಂಗಳೂರು ನಗರ ಜಿಲ್ಲೆ ಆದ ನಾನು ರದ್ದುಪಡಿಸಿರುತ್ತೇನೆ. ಇದರಿಂದಾಗಿ 
ಸದರಿ ಸಂಘವು ಈ ಆದೇಶದ ದಿನಾಂಕದಿಂದ ವಿಸರ್ಜನೆಯಾಗಿರುತ್ತದೆ. ಮತ್ತು ಈ ಆದೇಶದ ದಿನಾಂಕದಿಂದ ಸಾಂಘಿಕ (ಕಾರ್ಪೋರೇಟ್‌ ಬಾಡಿ) 
ಸಂಸ್ಥೆಯಾಗಿರುವುದು ನಿಂತು ಹೋಗಿರುತ್ತದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಮತ್ತು ಮೊಹರಿನೊಂದಿಗೆ ದಿನಾಂಕ: 30.06.2006 ರಂದು ಹೊರಡಿಸಲಾಗಿದೆ. 
ಡಾ: ಕೆ.ಸಿ. ಯತೀಶ್‌ ಕುಮಾರ್‌ 
ಪಿ.ಆರ್‌. 1059 ಸಹಕಾರ ಸಂಘಗಳ ಉಪ ನಿಬಂಧಕರು-2, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು-2, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ರವರ ಕಾರ್ಯಾಲಯ 
ಕ್ರ.ಸಂ: ಡಿಆರ್‌ಬಿ-2/ಸಮಾಪನೆ/61/1998-99, ದಿನಾಂಕ: 30ನೇ ಜೂನ್‌ 2006 
ವಿಷಯ: ಸಮಾಪನೆಗೊಂಡ ಸಹಕಾರ ಸಂಘಗಳ ನೋಂದಣಿ ರದ್ದತಿ ಬಗ್ಗೆ. 
ಉಲ್ಲೇಖ: 1) ಈ ಕಛೇರಿ ಆದೇಶ ಸಮಸಂಖ್ಯೆ ದಿನಾಂಕ: 26.3.1999. 
2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 3ನೇ ವಲಯ, ಬೆಂಗಳೂರು ಇವರ ಪ್ರಸ್ತಾವ ಸಂಖ್ಯೆ: ಎಆರ್‌ಬಿ-50 
ಸಮಾಪನೆ/15/2006-07, ದಿನಾಂಕ: 07.06.2006. 
ಪ್ರಸ್ತಾವನೆ: 
ಎಸ್‌.ಕೆ. ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ರಾಮಸ್ವಾಮಿಪಾಳ್ಯ ಲೇಔಟ್‌, ಬೆಂಗಳೂರು, ಸದರಿ ಸಹಕಾರ ಸಂಘವನ್ನು 
ನೋಂದಣಿ ಸಂಖ್ಯೆ: ಡಿಆರ್‌ಬಿ/ಆರ್‌ಜಿಎನ್‌/2244/72-73, ದಿನಾಂಕ: 31.12.1972 ರನ್ವಯ ನೋಂದಣಿ ಮಾಡಿ, ನಂತರ ಸಮಾಪನಾ ಆದೇಶ 
ಸಂಖ್ಯೆ: ಡಿಆರ್‌ಬಿ/ಸಮಾಪನೆ/61/98-99, ದಿನಾಂಕ: 26.03.99 ರಂತೆ ಪತ್ರಿಕಾ ಪ್ರಕಟಣೆ ನೀಡಿ ಸಮಾಪನೆಗೊಳಿಸಲಾಗಿತ್ತು. ಆದರೆ ಸಂಘದ ವಿಳಾಸ, 
ಲೆಕ್ಕಪುಸ್ತಕಗಳು ಮತ್ತು ಇನ್ನಾವುದೇ ಮಾಹಿತಿ ಲಭ್ಯವಿಲ್ಲದ ಕಾರಣ ಸಮಾಪನಾಧಿಕಾರಿಯನ್ನು ನೇಮಕ ಮಾಡಿರಲಿಲ್ಲ. 
ಸಮಾಪನೆಗೊಂಡ ಈ ಸಹಕಾರ ಸಂಘದ ಸದಸ್ಯರಿಂದಾಗಲೀ ಅಥವಾ ಸಾರ್ವಜನಿಕರಿಂದಾಗಲೀ, ಮೇಲ್ಲನವಿಯಾಗಲೀ ಅಥವಾ 
ಆಕ್ಷೇಪಣೆಗಳಾಗಲೀ ಸುಮಾರು 6-7 ವರ್ಷಗಳಾದರೂ ಬಂದಿರುವುದಿಲ್ಲ. ಆದ್ದರಿಂದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೆಂಗಳೂರು 
ಮೂರನೇ ವೃತ್ತ ಇವರು ಉಲ್ಲೇಖದಲ್ಲಿರುವ ಪ್ರಸ್ತಾವದಲ್ಲಿ, ಸದರಿ ಸಂಘದ ನೋಂದಣಿಯನ್ನು ರದ್ದುಪಡಿಸಲು ಶಿಫಾರಸ್ಸು ಮಾಡಿರುತ್ತಾರೆ. ಅದರಂತೆ 
ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 
ಆದೇಶ 
ಎಸ್‌.ಕೆ. ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ರಾಮಸ್ವಾಮಿಪಾಳ್ಯ ಲೇಔಟ್‌, ಬೆಂಗಳೂರು, ಸದರಿ ಸಂಘದ ನೋಂದಣಿ 
ಸಂಖ್ಯೆಯನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ರಲ್ಲಿ ಪ್ರತ್ಯಾಯೋಜನೆಯಾಗಿರುವ ಅಧಿಕಾರವನ್ನು ಚಲಾಯಿಸಿ, ಸಹಕಾರ 


೨೦೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೦, ೨೦೦೬ ಭಾಗ - ೩ 





ಸಂಘಗಳ ಉಪ ನಿಬಂಧಕರು-2, ಬೆಂಗಳೂರು ನಗರ ಜಿಲ್ಲೆ ಆದ ನಾನು ರದ್ದುಪಡಿಸಿರುತ್ತೇನೆ. ಇದರಿಂದಾಗಿ ಸದರಿ ಸಂಘವು ಈ ಆದೇಶದ 
ದಿನಾಂಕದಿಂದ ವಿಸರ್ಜನೆಯಾಗಿರುತ್ತದೆ. ಮತ್ತು ಈ ಆದೇಶದ ದಿನಾಂಕದಿಂದ ಸಾಂಘಿಕ (ಕಾರ್ಪೋರೇಟ್‌ ಬಾಡಿ) ಸಂಸ್ಥೆಯಾಗಿರುವುದು ನಿಂತು 
ಹೋಗಿರುತ್ತದೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಮತ್ತು ಮೊಹರಿನೊಂದಿಗೆ ದಿನಾಂಕ: 30.06.2006 ರಂದು ಹೊರಡಿಸಲಾಗಿದೆ. 
ಡಾ: ಕೆ.ಸಿ. ಯತೀಶ್‌ ಕುಮಾರ್‌ 


ಪಿ.ಆರ್‌. 1060 ಸಹಕಾರ ಸಂಘಗಳ ಉಪ ನಿಬಂಧಕರು-2, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು. 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಚಿಕ್ಕಮಗಳೂರು ವಿಭಾಗ, ಚಿಕ್ಕಮಗಳೂರು 
ಸಂಖ್ಯೆ: ಕಾಪಕಾ:ಎಫ್‌:ಸಿಆರ್‌-23:2006, ದಿನಾಂಕ: 12ನೇ ಜುಲೈ 2006 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 

1) ಶ್ರೀ ನಾರಾಯಣ ಶೆಟ್ಟಿ ಬಿನ್‌ ವೀರಪ್ಪ ಶೆಟ್ಟಿ 1) ನಾಸಿರ್‌ಪಾಷ ಬಿನ್‌ ಅಬ್ದುಲ್‌ ಗಫಾರ್‌, ಡೈವರ್‌, 

2 ಶ್ರೀಮತಿ ಲಲಿತಮ್ಮ ಕೋಂ ನಾರಾಯಣಶೆಟ್ಟಿ ಅಲೇನಹಳ್ಳಿ ಗ್ರಾಮ, ಚಿಕ್ಕಮಗಳೂರು. 

3) ರತ್ನ ಕೋಂ ನಾರಾಯಣಶೆಟ್ಟಿ 2) ಬಿ.ಆರ್‌. ಸುಬ್ಬಯ್ಯ ಬಿನ್‌ ರಾಮಯ್ಯ, ಬೆಟ್ಟಗೆರೆ ಹಳ್ಳಿ, 

ಕುರುವಂಗಿ ಗ್ರಾಮ ಕಸಬ ಹೋಬಳಿ, ಚಿಕ್ಕಮಗಳೂರು ಮೂಡಿಗೆರೆ ತಾಲ್ಲೂಕು. 

ತಾಲ್ಲೂಕು. 3) ನವೀದ್‌ ಅಹಮದ್‌, ಪ್ರೋ. ರಿಯಲ್‌ ಲೈಪ್‌ ಡಿಸ್ಟಿಬೂಟರ್ಸ್‌ ಮತ್ತು 


ಎಸ್‌.ಟಿ.ಡಿ. ಸೆಂಟರ್‌ ಮಲ್ಲಂದೂರು ರಸ್ತೆ, ಚಿಕ್ಕಮಗಳೂರು. 
ಪ್ರಕಟಣೆ 
ಯೋಗೇಶ ಎಂಬುವವರು ಪ್ರತಿವಾದಿಯಲ್ಲಿ ಕೆಲಸದ ಮೇಲಿದ್ದಾಗ ದಿನಾಂಕ: 27.09.2002 ರಂದು ಅಪಘಾತ ಉಂಟಾಗಿ ಮೃತಪಟ್ಟಿರುವ 
ಬಗ್ಗೆ ಪರಿಹಾರ ಕೋರಿ ಮೇಲ್ಕಂಡ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಆಕ್ಷೇಪಣೆಗಳೇನಾದರೂ 
ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರೆಂದು ಕೇಳಿಕೊಳ್ಳುವುದಾದರೆ, ಅಂತಹವರು ಈ ಪ್ರಕಟಣೆ 
ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ, ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದಿದ್ದಲ್ಲಿ, ಅರ್ಜಿದಾರರನ್ನು ಹೊರತುಪಡಿಸಿ, ಮೃತರ 
ಅವಲಂಬಿತರು ಯಾರು ಇಲ್ಲವೆಂದು ಪರಿಗಣಿಸಿ, ಮೇಲ್ಕಂಡ ಅರ್ಜಿದಾರರ ಕ್ಲೇಮು ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಪಿ.ಆರ್‌. 1071 ಚಿಕ್ಕಮಗಳೂರು ವಿಭಾಗ, ಚಿಕ್ಕಮಗಳೂರು. 
ಕರ್ನಾಟಕ ಲೋಕ ಸೇವಾ ಆಯೋಗ, ಉದ್ಯೋಗ ಸೌಧ, ಬೆಂಗಳೂರು-01 
ಅಧಿಸೂಚನೆ ಸಂಖ್ಯೆ: ಇ(1)115/2006-07/ಪಿಎಸ್‌ಸಿ, ದಿನಾಂಕ: 13ನೇ ಜುಲೈ 2006 
ವಿಷಯ: 2005ನೇ ಸಾಲಿನ ಗೆಜೆಟೆಡ್‌ ಪ್ರೊಬೇಷನರ್ಸ್‌ ಮುಖ್ಯ ಪರೀಕ್ಷೆಯಲ್ಲಿ ಪರೀಕ್ಷಾ ಸೂಚನೆಗಳನ್ನು ಉಲ್ಲಂಘಿಸಿದ ಶ್ರೀ ಮುಷ್ತಾಕ್‌ 
ಅಹಮದ್‌ (ನೋಂ.ಸಂ.114143) ಇವರಿಗೆ ದಂಡನೆ ವಿಧಿಸುವ ಬಗ್ಗೆ. 
ಓದಲಾಗಿದೆ: 1) ಶ್ರೀ ಮುಷ್ತಾಕ್‌ ಅಹಮದ್‌ ಇವರು 2005ನೇ ಸಾಲಿಗೆ ಗೆಜೆಟೆಡ್‌ ಪ್ರೊಬೇಷನರ್ಸ್‌ ಹುದ್ದೆಗೆ ಸಲ್ಲಿಸಿದ ಅರ್ಜಿ. 
2) ಸದರಿ ಅಭ್ಯರ್ಥಿಗೆ ಜಾರಿ ಮಾಡಿರುವ ಕಾರಣ ಕೇಳುವ ನೋಟೀಸಿನ ಸಂಖ್ಯೆ: ಆರ್‌.ಹೆಚ್‌.ಎಸ್‌.266/2005-06ಪಿಎಸ್‌ಸಿ, 
ದಿನಾಂಕ: 13.12.2005. 
3) ಸದರಿ ಅಭ್ಯರ್ಥಿಯು ದಿನಾಂಕ: 21.12.2005 ರಂದು ಸಲ್ಲಿಸಿರುವ ಕಾರಣ ಕೇಳುವ ನೋಟೀಸಿಗೆ ಉತ್ತರ. 
4) ವಿಚಾರಣಾಧಿಕಾರಿಗಳ ನಡವಳಿ ದಿನಾಂಕ: 20.03.2006. 
5) ವಿಚಾರಣಾ ವರದಿ 12.05.2006. 
ಪ್ರಸ್ತಾವನೆ: 
ಮೇಲೆ ಓದಲಾದ (1) ರನ್ವಯ ಮುಷ್ತಾಕ್‌ ಅಹಮದ್‌ ಇವರು 2005ನೇ ಸಾಲಿನ ಗೆಜೆಟೆಡ್‌ ಪ್ರೊಬೆಷನರ್ಸ್‌ ಮುಖ್ಯ ಪರೀಕ್ಷೆಗೆ ಸಲ್ಲಿಸಿದ್ದ 
ಅರ್ಜಿಯ ಮೇರೆಗೆ ಇವರಿಗೆ ಸದರಿ ಪರೀಕ್ಷೆ ತೆಗೆದುಕೊಳ್ಳಲು ನೋಂದಣಿ ಸಂಖ್ಯೆ: 114143ರ ಪ್ರವೇಶ ಪತ್ರವನ್ನು ಜಾರಿ ಮಾಡಲಾಗಿತ್ತು. ಅದರಂತೆ 
ಇವರು ದಿನಾಂಕ: 23.07.2005 ರಂದು ಸಾಮಾನ್ಯ ಅಧ್ಯಯನ ಭಾಗ-1 ಮತ್ತು ಭಾಗ-2ರ ಪರೀಕ್ಷೆಗಳಿಗೆ ಹಾಜರಾಗಿ ಉತ್ತರ ಪತ್ರಿಕೆಯ ಮುಖಪುಟದ 
ಅಂಕಪಟ್ಟಿಯಲ್ಲಿ ಮೌಲ್ಯಮಾಪಕರು ಮೌಲ್ಯಮಾಪನ ಮಾಡಿದ ತರುವಾಯ ಪಡೆದ ಅಂಕಗಳನ್ನು ನಮೂದಿಸುವ ಅಂಕಣಗಳಲ್ಲಿ ಟಿಕ್‌ (೧) ಮಾಡಿ 
ಪರೀಕ್ಷಾ ಸೂಚನೆಗಳನ್ನು ಉಲ್ಲಂಘಸಿರುತ್ತಾರೆ ಎಂಬುದಾಗಿ ಪರೀಕ್ಷಕರು ವರದಿ ಮಾಡಿದ್ದ ಕಾರಣ ಮೇಲೆ ಓದಲಾದ (2) ರನ್ವಯ ಸದರಿ ಅಭ್ಯರ್ಥಿಗೆ 
ಕಾರಣ ಕೇಳುವ ನೋಟೀಸನ್ನು ಜಾರಿ ಮಾಡಲಾಗಿತ್ತು. ಸದರಿ ನೋಟೀಸಿಗೆ ಉತ್ತರವಾಗಿ ಶ್ರೀ ಮುಷ್ತಾಕ್‌ ಅಹಮದ್‌ರವರು ತಾನು ಯಾವುದೇ ಪರೀಕ್ಷಾ 
ಸೂಚನೆಗಳನ್ನು ಉಲ್ಲಂಘಸಿರುವುದಿಲ್ಲವೆಂದು ಲಿಖಿತ ಹೇಳಿಕೆ ಸಲ್ಲಿಸಿದ್ದರಿಂದ ಇವರ ವಿರುದ್ಧ ವಿಚಾರಣೆ ನಡೆಸಿ ವರದಿ ನೀಡುವಂತೆ ಶ್ರೀ ಎಸ್‌. 
ಅನಂತಮೂರ್ತಿ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಿ ಅಧಿಸೂಚನೆ ಹೊರಡಿಸಲಾಗಿತ್ತು. 
ಸದರಿ ಅಭ್ಯರ್ಥಿಯು ದಿನಾಂಕ: 20.03.2006 ರಂದು ವಿಚಾರಣಾಧಿಕಾರಿಗಳ ಮುಂದೆ ಹಾಜರಾಗಿ, ಅಂಕಗಳನ್ನು ನಮೂದಿಸಲು 
ಮೀಸಲಾಗಿದ್ದ ಅಂಕಣಗಳಲ್ಲಿ (/) ಮಾಡಿರುವುದು ಪ್ರಮಾದವಶಾತ್‌ ಆದ ದುರುದ್ದೇಶ ರಹಿತವಾದ ತಪ್ಪೆಂದು, ಈ ತಪ್ಪಿಗೆ ಅಭ್ಯರ್ಥಿತನವನ್ನು 
ರದ್ದುಪಡಿಸುವಂತಹ ಕಠಿಣ ಶಿಕ್ಷೆಯನ್ನು ವಿಧಿಸಬಾರದೆಂದು ವಿನಂತಿಸಿರುತ್ತಾರೆ. 
ಅಭ್ಯರ್ಥಿಯ ಹೇಳಿಕೆ ಮತ್ತು ಲಭ್ಯ ಇದ್ದ ದಾಖಲೆಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿದ ವಿಚಾರಣಾಧಿಕಾರಿಗಳು ದಿನಾಂಕ: 12.05.2006ರ 
ವರದಿಯಲ್ಲಿ ಅಭ್ಯರ್ಥಿಯ ಮೇಲೆ ಮಾಡಲಾದ ಆರೋಪವು ಸಾಬೀತಾಗಿದೆ ಎಂದು ತಮ್ಮ ವರದಿಯನ್ನು ನೀಡಿದ್ದು ಆಯೋಗವು ಈ ಬಗ್ಗೆ 
ಕೂಲಂಕಷವಾಗಿ ಪರಿಶೀಲಿಸಿ ಕೆಳಗಿನಂತೆ ದಂಡನೆ ವಿಧಿಸಲು ಆದೇಶಿಸಿದೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೦, ೨೦೦೬ ೨೦೧೩ 





ಆದೇಶ ಸಂಖ್ಯೆ: ಇ(1)115/2006-07/ಪಿಎಸ್‌ಸಿ, ದಿನಾಂಕ: 13ನೇ ಜುಲೈ 2006 
ಕರ್ನಾಟಕ ಲೋಕಸೇವಾ ಆಯೋಗದ ಅಧಿಕೃತ ಜ್ಞಾಪನ ಸಂಖ್ಯೆ: ಆಡಳಿತ 398/93-94ಪಿಎಸ್‌ಸಿ, ದಿನಾಂಕ: 14.09.1993 ರಲ್ಲಿ 
ಪ್ರದತ್ತವಾದ ಅಧಿಕಾರದ ಮೇರೆಗೆ ಶ್ರೀ ಮುಷ್ತಾಕ್‌ ಅಹಮದ್‌ ಬಿನ್‌ ಮುನೀರ್‌ ಅಹಮದ್‌, ನಂ.290, 5ನೇ ಬ್ಲಾಕ್‌, ನೇತಾಜಿ ಸರ್ಕಲ್‌ ಹತ್ತಿರ, 
ಬಾಗೇಪಲ್ಲಿ, ಕೋಲಾರ ಜಿಲ್ಲೆ ಇವರ 2005ನೇ ಸಾಲಿನ ಗೆಜೆಟೆಡ್‌ ಪ್ರೊಬೇಷನರ್ಸ್‌ ಮುಖ್ಯ ಪರೀಕ್ಷೆಯ ಅಭ್ಯರ್ಥಿತ್ವವನ್ನು ರದ್ದುಪಡಿಸುವ ದಂಡನೆಯನ್ನು 
ವಿಧಿಸಲಾಗಿದೆ. 
ಆಯೋಗದ ಆದೇಶದ ಮೇರೆಗೆ, 
ಪಿ.ಆರ್‌. 1072 ಬಿ.ಎಸ್‌. ರಾಮಪ್ರಸಾದ್‌ 
ಕಾರ್ಯದರ್ಶಿ, ಕರ್ನಾಟಕ ಲೋಕ ಸೇವಾ ಆಯೋಗ. 
ಸಹಕಾರ ಸಂಘಗಳ ಉಪ ನಿಬಂಧಕರು-2, ಬೆಂಗಳೂರು ನಗರ ಜಿಲ್ಲೆ ರವರ ನ್ಯಾಯಾಲಯದಲ್ಲಿ 
ದಾವಾ ಸಂಖ್ಯೆ: ಡಿಆರ್‌ಬಿ-2/ಎಂ.ಡಿ./05/2006-07 


ಶ್ರೀ ಕೆ. ರಘುನಂದನ್‌, ಬಿನ್‌ ಡಿಪಿಕೆ ಆಚಾರ್‌, ನಂ.1131, 18ನೇ ಕ್ರಾಸ್‌, 24ನೇ ಮೇನ್‌, ಬಿಎಸ್‌ಕೆ 2ನೇ ಹಂತ, ಬೆಂಗಳೂರು-70. 
ವಿರುದ್ಧ 
ಪ್ರತಿವಾದಿ: 
1) ಶ್ರೀಮತಿ ಜಾಹ್ನವಿ ಆನಂದ್‌, ಕಾರ್ಯದರ್ಶಿ, ಶ್ರೀ ಲಕ್ಷ್ಮೀ ಕ್ರೆಡಿಟ್‌ ಕೋ-ಆಪರೇಟಿವ್‌ ಸೊಸೈಟಿ ಲಿ., ನಂ.252, 1ನೇ ಫ್ಲೋರ್‌, 9ನೇ 
ಮೇನ್‌, ಸಂಪಂಗಿರಾಮನಗರ, ಬೆಂಗಳೂರು-27. 
2) ಶ್ರೀ ತಿರುಮಲ್ಲೇಶ್‌, ಮಾಜಿ ನಿರ್ದೇಶಕರು, ನಂ.40, 12ನೇ ಕ್ರಾಸ್‌, 12ನೇ ಮೇನ್‌, ರಾಘವೇಂದ್ರ ಲೇಔಟ್‌, ಕಾಳಿದಾಸ ಲೇಔಟ್‌ 
ಹತ್ತಿರ, ಶ್ರೀನಗರ, ಬೆಂಗಳೂರು-50. 
3) ಶ್ರೀಮತಿ ಸಂಧ್ಯಾ ಕೆ. ರಾವ್‌, ಕೋಂ ಗುರುರಾಜ್‌, ಮಾಜಿ ನಿರ್ದೇಶಕರು, ಶ್ರೀ ಲಕ್ಷ್ಮೀ ಕ್ರೆಡಿಟ್‌ ಕೋ-ಆಪರೇಟಿವ್‌ ಸೊಸೈಟಿ ಲಿ., 
ನಂ.40, 12ನೇ ಕ್ರಾಸ್‌, 12ನೇ ಮೇನ್‌, ರಾಘವೇಂದ್ರ ಲೇಔಟ್‌, ಕಾಳಿದಾಸ ಲೇಔಟ್‌ ಹತ್ತಿರ, ಶ್ರೀನಗರ, ಬೆಂಗಳೂರು-50. 
4) ಶ್ರೀಮತಿ ನಾಗಮ್ಮ ಮಾಜಿ ನಿರ್ದೇಶಕರು, ಶ್ರೀ ಲಕ್ಷ್ಮೀ ಕ್ರೆಡಿಟ್‌ ಕೋ-ಆಪರೇಟಿವ್‌ ಸೊಸೈಟಿ ಲಿ., ನಂ.652, ಕನಕ ಪ್ಲಾಜಾ, 11ನೇ 
ಮೇನ್‌, 4ನೇ ಬ್ಲಾಕ್‌, ಜಯನಗರ, ಬೆಂಗಳೂರು-11. 
5) ಶ್ರೀಮತಿ ಶಶಿಕಲಾ, ಮಾಜಿ ನಿರ್ದೇಶಕರು, ಶ್ರೀ ಲಕ್ಷ್ಮೀ ಕ್ರೆಡಿಟ್‌ ಕೋ-ಆಪರೇಟಿವ್‌ ಸೊಸೈಟಿ ಲಿ., ನಂ.652, ಕನಕ ಪ್ಲಾಜಾ, 11ನೇ 
ಮೇನ್‌, 4ನೇ ಬ್ಲಾಕ್‌, ಜಯನಗರ, ಬೆಂಗಳೂರು-11. 
6) ಶ್ರೀಮತಿ ಸುನಿತಾ, ಮಾಜಿ ನಿರ್ದೇಶಕರು, ಶ್ರೀ ಲಕ್ಷ್ಮೀ ಕ್ರೆಡಿಟ್‌ ಕೋ-ಆಪರೇಟಿವ್‌ ಸೊಸೈಟಿ ಲಿ., ನಂ.652, ಕನಕ ಪ್ಲಾಜಾ, 11ನೇ 
ಮೇನ್‌, 4ನೇ ಬ್ಲಾಕ್‌, ಜಯನಗರ, ಬೆಂಗಳೂರು-11. 
7) ಶ್ರೀ ಅಚ್ಯುತಾ, ಮಾಜಿ ನಿರ್ದೇಶಕರು, ಶ್ರೀ ಲಕ್ಷ್ಮೀ ಕ್ರೆಡಿಟ್‌ ಕೋ-ಆಪರೇಟಿವ್‌ ಸೊಸೈಟಿ ಲಿ., ನಂ.652, ಕನಕ ಪ್ಲಾಜಾ, 11ನೇ 
ಮೇನ್‌, 4ನೇ ಬ್ಲಾಕ್‌, ಜಯನಗರ, ಬೆಂಗಳೂರು-11. 
8) ಶ್ರೀ ರಾಘವೇಂದ್ರ, ಮಾಜಿ ನಿರ್ದೇಸಕರು, ಶ್ರೀ ಲಕ್ಷ್ಮೀ ಕ್ರೆಡಿಟ್‌ ಕೋ-ಆಪರೇಟಿವ್‌ ಸೊಸೈಟಿ ಲಿ., ನಂ.652, ಕನಕ ಪ್ಲಾಜಾ, 11ನೇ 
ಮೇನ್‌, 4ನೇ ಬ್ಲಾಕ್‌, ಜಯನಗರ, ಬೆಂಗಳೂರು-11. 
9) ಶ್ರೀಮತಿ ಗೀತಾ ಭಟ್‌, ಕೋಂ ವಾಸುದೇವ್‌ ಭಟ್‌, ಮಾಜಿ ನಿರ್ದೇಶಕರು, ನಂ.44, ಕಾರ್ಪೋ ನಂ.396, 2ನೇ ಸ್ಟೇಜ್‌, ಸ್ಯಾಟಿಲೈಟ್‌ 
ಟೌನ್‌ (ಉಪನಗರ), ಕೆಂಗೇರಿ, ಬೆಂಗಳೂರು-60. 
1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 103ರ ರೀತ್ಯಾ ಸ್ಥಿರಾಸ್ತಿಯನ್ನು ಅಟ್ಕಾಚ್‌ ಮಾಡುವ ಬಗ್ಗೆ ನೋಟೀಸು: 
1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 70ರ ಅನ್ವಯ ಈ ನ್ಯಾಯಾಲಯದ ಮುಂದೆ ವಾದಿಯು ಸಲ್ಲಿಸಿರುವ ದಾವಾ 
ಅರ್ಜಿಯಲ್ಲಿ ಪ್ರತಿವಾದಿಗಳಿಂದ ರೂ.1,00,000/- ಗಳನ್ನು ಸಾಲಿಯಾನ ಶೇ.18 ರಂತೆ ಬಡ್ಡಿಯೊಂದಿಗೆ ಪಾವತಿ ಮಾಡುವಂತೆ ಆದೇಶ ನೀಡಬೇಕೆಂದು 
ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. ವಾದಿಯು ಈ ದಾವ ಅರ್ಜಿಯನ್ನು ಮೇಲ್ಕಂಡ ಸಂಖ್ಯೆಯಲ್ಲಿ ನೋಂದಾಯಿಸಿಕೊಂಡು ಈ ನ್ಯಾಯಾಲಯದಲ್ಲಿ 
ಕಡತದ ಮೇಲೆ ತೆಗೆದುಕೊಂಡು ಈಗಾಗಲೇ ನೋಟೀಸ್‌ ನೀಡಲಾಗಿದೆ. 
ವಾದಿಯು ಮೇಲ್ಕಂಡ ದಾವಾ ಅರ್ಜಿಯ ಜೊತೆ 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 103ರ ಅನ್ವಯ ಸಲ್ಲಿಸಿರುವ 
ಅರ್ಜಿಯಲ್ಲಿ 9ನೇ ಪ್ರತಿವಾದಿ ಹೆಸರಿನಲ್ಲಿರುವ ಈ ಕೆಳಗಿನ ಷೆಡ್ಯೂಲ್‌ ನಲ್ಲಿ ಕಾಣಿಸಿರುವ ಸ್ಥಿರಾಸ್ತಿಯನ್ನು ಮೇಲ್ಕಂಡ ದಾವಾ ಅರ್ಜಿಯಲ್ಲಿ ನೀಡಲಿರುವ 
ತೀರ್ಪಿಗೆ ಪೂರ್ವ ಜಪ್ತಿ ಮಾಡಿ (Attachment Before Judgement) ಆದೇಶ ಮಾಡುವಂತೆ ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. 9ನೇ 
ಪ್ರತಿವಾದಿ ಹೆಸರಿನಲ್ಲಿರುವ ಷೆಡ್ಕೂಲ್‌ ನಲ್ಲಿ ಕಾಣಿಸಿರುವ ಸ್ವತ್ತನ್ನು ಮಾರಾಟ ಮಾಡಲು / ಪರಭಾರೆ ಮಾಡಲು ಉದ್ದೇಶಿಸಿದ್ದು, ಇದನ್ನು ತಡೆಯದೇ 
ಇದ್ದಲ್ಲಿ ವಾದಿಯು ಪ್ರತಿವಾದಿಗಳ ವಿರುದ್ಧ ಹೂಡಿರುವ ದಾವಾ ಅರ್ಜಿಯಲ್ಲಿ ಈ ನ್ಯಾಯಾಲಯವು ಅವಾರ್ಡ್‌ | ಡಿಕ್ರಿ ನೀಡಿದ್ದರೂ, ಸದರಿ ಅವಾರ್ಡ್‌ / 
ಡಿಕ್ರಿಯನ್ಹಯ ಪ್ರತಿವಾದಿಗಳಿಂದ ವಾದಿಗೆ ಬರಬೇಕಾದ ಮೊಬಲಗನ್ನು ಪಾವತಿ ಮಾಡಲು ಯಾವುದೇ ರಹ ಇಲ್ಲದೇ ಇರುವ ಪರಿಸ್ಥಿತಿ 
ನಿರ್ಮಾಣವಾಗುವ ಸಾಧ್ಯತೆ ಇದೆ ಎಂದು ಅವರು ನ್ಯಾಯಾಲಯದ ಗಮನಕ್ಕೆ ತಂದಿರುತ್ತಾರೆ. 
ವಾದಿಯ ದಾವಾ ಅರ್ಜಿ ಮತ್ತು ಕಲಂ 103ರ ರೀತ್ಯಾ ಸಲ್ಲಿಸಿರುವ ಅರ್ಜಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಲಾಗಿ, ವಾದಿಯು ಕಲಂ 
103ರ ಅರ್ಜಿಯ ಜೊತೆಯಲ್ಲಿ ಸಲ್ಲಿಸಿರುವ ಈ ಪ್ರಮಾಣ ಪತ್ರದಲ್ಲಿ ತಿಳಿಸಿರುವ ಅಂಶಗಳು ನಿಜವೆಂಬುದು ಮೇಲ್ನೋಟಕ್ಕೆ ಕಂಡು ಬರುತ್ತದೆ. ಅಲ್ಲದೇ 
ಪ್ರತಿವಾದಿಗಳು ಈ ಕೆಳಗಿನ ಷೆಡ್ಕೂಲ್‌ನಲ್ಲಿ ಕಾಣಿಸಿರುವ ಷೆಡ್ಕೂಲ್‌ ಸ್ವತ್ತನ್ನು ಮಾರಾಟ ಮಾಡದಂತೆ, ಪರಭಾರೆ ಮಾಡದಂತೆ ತಡೆಯದೇ ಇದ್ದಲ್ಲಿ 
ವಾದಿಯ ಈ ದಾವಾ ಅರ್ಜಿಯಲ್ಲಿ ನೀಡಲಿರುವ ಅವಾರ್ಡ್‌ | ಡಿಕ್ರಿಯನ್ನು ಜಾರಿಗೊಳಿಸಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಎಂಬ 
ಅಂಶವು ಈ ನ್ಯಾಯಾಲಯಕ್ಕೆ ಸಂಪೂರ್ಣ ಮನವರಿಕೆಯಾಗಿರುತ್ತದೆ. 


೨೦೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೦, ೨೦೦೬ ಭಾಗ - ೩ 





ಈ ಮೇಲಿನ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 
ಆದೇಶ 
ಮೇಲೆ ವಿವರಿಸಿರುವ ಪರಿಸ್ಥಿತಿಯ ಹಿನ್ನಲೆಯಲ್ಲಿ ಹಾಗೂ 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 103ರ ಹಾಗೂ ಸರ್ಕಾರದ 
ಅಧಿಸೂಚನೆಯ ಕ್ರಮಾಂಕ: ಸಿಎಂಡಬ್ಲ್ಯೂ/69/ಸಿಎಲ್‌ಎಂ/2001, ದಿನಾಂಕ: 21.11.2001 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ 
ಡಾಃಕೆ.ಸಿ.ಯತೀಶ್‌ ಕುಮಾರ್‌, ಸಹಕಾರ ಸಂಘಗಳ ಉಪ ನಿಬಂಧಕರು-2, ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಆದ ನಾನು 9ನೇ ಪ್ರತಿವಾದಿಯ 
ಹೆಸರಿನಲ್ಲಿರುವ ಈ ಕೆಳಕಂಡ ಷೆಡ್ಕೂಲಿನಲ್ಲಿ ಕಾಣಿಸಿರುವ ಸ್ಥಿರಾಸ್ತಿಯನ್ನು ಷರತ್ತಿಗೊಳಪಟ್ಟು ತೀರ್ಪಿಗೆ ಪೂರ್ವ ಜಪ್ತಿ ಮಾಡಿ ಈ ಮೂಲಕ ಆದೇಶ 
ನೀಡಿರುತ್ತೇನೆ. 
ಪ್ರತಿವಾದಿಗಳು ಒಂದು ವೇಳೆ ಈ ತೀರ್ಪಿಗೆ ಪೂರ್ವ ಜಪ್ತಿ ಆದೇಶವನ್ನು ಈ ನ್ಯಾಯಾಲಯವು ಹಿಂದಕ್ಕೆ ಪಡೆಯಲು ಇಚ್ಛಿಸಿದ್ದಲ್ಲಿ 
ರೂ.1,00,000-00 ಗಳನ್ನು ಬಡ್ಡಿ ಸಹಿತ ಈ ನ್ಯಾಯಾಲಯದ ಬೆಂಗಳೂರು ಜಿಲ್ಲಾ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕೇಂದ್ರ ಸಹಕಾರ 
ಬ್ಯಾಂಕಿನ ವೈಯಕ್ತಿಕ ಖಾತೆಯಲ್ಲಿ ದಿನಾಂಕ: 10.8.2006 ರೊಳಗಾಗಿ ಜಮಾ ಮಾಡಿ ಅಧಿಕೃತ ಮೂಲ ಚಲನ್‌ / ರಸೀತಿಯನ್ನು ಈ ನ್ಯಾಯಾಲಯಕ್ಕೆ 
ಹಾಜರು ಪಡಿಸುವಂತೆ ಪ್ರತಿವಾದಿಗಳಿಗೆ ಈ ಮೂಲಕ ನಿರ್ದೇಶಿಸಲಾಗಿದೆ. 
ಒಂದು ವೇಳೆ ಪ್ರತಿವಾದಿಗಳು ಮೇಲೆ ತಿಳಿಸಿದಂತೆ ನಿಗದಿತ ದಿನಾಂಕದೊಳಗಾಗಿ ನಗದು ಭದ್ರತೆಯನ್ನು ನೀಡಲು ವಿಫಲರಾದಲ್ಲಿ 
ಷರತ್ತಿಗೊಳಪಟ್ಟು ನೀಡಲಾಗಿರುವ ಈ ಅಟ್ಯಾಜ್‌ಮೆಂಟ್‌ ಆದೇಶವನ್ನು ಸ್ಟಿರೀಕರಿಸಲಾಗುವುದು. 
ಈ ಕೆಳಗೆ ಕಾಣಿಸಿರುವ ಸ್ಲಿರಾಸ್ತಿಯನ್ನು ಖರೀದಿಸುವಲ್ಲಿ, ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ಈ ಮೂಲಕ ನೋಟೀಸ್‌ ನೀಡಲಾಗಿದ್ದು, 
ಇವರುಗಳು ಈ ಬಗ್ಗೆ ತೆಗೆದುಕೊಳ್ಳಬಹುದಾದ ಕ್ರಮಕ್ಕೆ ಈ ಅಟ್ಯಾಚ್‌ಮೆಂಟ್‌ ಆದೇಶವು ಒಳಪಡುತ್ತದೆ ಎಂದು ಈ ಮೂಲಕ ತಿಳಿಯಪಡಿಸಲಾಗಿದೆ. 
ಷೆಡ್ಯೂಲ್‌ ಆಸ್ತಿಯ ವಿವರ 
ಶ್ರೀಮತಿ ಗೀತಾ ಭಟ್‌ ಕೋಂ ವಾಸುದೇವ್‌ ಭಟ್‌, 9ನೇ ಪ್ರತಿವಾದಿ ಇವರ ಸ್ಥಿರಾಸ್ತಿ ಸ್ವತ್ತು ನಂ.44, ಎಲ್‌ಐಜಿ 8ನೇ ಎ ಕ್ರಾಸ್‌, 2ನೇ 
ಸ್ಟೇಜ್‌, ಕೆಂಗೇರಿ ಉಪನಗರ, ಬೆಂಗಳೂರು ದಕ್ಷಿಣ ತಾಲ್ಲೂಕು, ಬೆಂಗಳೂರು ಇದ್ದು, ಪೂರ್ವ-ಪಶ್ಚಿಮ 30 ಅಡಿ, ಉತ್ತರ-ದಕ್ಷಿಣ 33 ಅಡಿ, ಇದಕ್ಕೆ 
ಚಕ್ಕುಬಂದಿ: 
ಪೂರ್ವಕ್ಕೆ : ಇತರೆ ಆಸ್ತಿ 
ಪಶ್ಚಿಮಕ್ಕೆ : ಆಸ್ತಿ ನಂ.45 
ಉತ್ತರಕ್ಕೆ : ರಸ್ತೆ 
ದಕ್ಷಿಣಕ್ಕೆ : ಕನಸರ್‌ವೆನ್ಸಿ 
ಒಟ್ಟು 990 ಚದುರ ಅಡಿ. 
ಈ ಆದೇಶವನ್ನು ನನ್ನ ಸ್ವಹಸ್ತಾಕ್ಷರ ಹಾಗೂ ಈ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ: 19.6.2006 ರಂದು ನೀಡಿರುತ್ತೇನೆ. 
ಡಾ: ಕೆ.ಸಿ. ಯತೀಶ್‌ ಕುಮಾರ್‌ 
ಪಿ.ಆರ್‌. 1062 ಸಹಕಾರ ಸಂಘಗಳ ಉಪ ನಿಬಂಧಕರು-2, 
ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು. 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರು, ವಿಭಾಗ-3, ಕಾರ್ಮಿಕ ಭವನ, 
ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು-560029 
ಪ್ರಕಟಣೆ ಸಂಖ್ಯೆ: ಡಬ್ಲ್ಯೂಸಿಎ/ಎಫ್‌ಸಿ/ಸಿಆರ್‌-88/2006-07, ದಿನಾಂಕ: 10ನೇ ಜುಲೈ 2006 


ಅರ್ಜಿದಾರರು: ಪ್ರತಿವಾದಿಗಳು: 

1. ಶ್ರೀಮತಿ ವೆಂಕಟಲಕ್ಷ ಮ್ಮ ಕೋಂ ಮೃತ ನಾಗಪ್ಪ, 1) ಶ್ರೀ ಮುರಳಿ ಅಲಿಯಾಸ್‌ ಮುರಳಿಧರ್‌, 

2. ಕು: ನರಸಿಂಹಮೂರ್ತಿ, ದೊಡ್ಡ ಜಾಲ ವಿಲೇಜ್‌, ಬಿನ್‌ ಶ್ರೀ ಅಶ್ವಥನಾರಾಯಣ ರೆಡ್ಡಿ, ಆನೆಮಡಗು ವಿಲೇಜ್‌ ಮತ್ತು 
ಜಾಲ ಹೋಬಳಿ, ಬೆಂಗಳೂರು ಉತ್ತರ ತಾಲ್ಲೂಕು. ಪೋಸ್ಟ್‌, ಬಸೆಟ್ಟಿಹಳ್ಳಿ ಹೋಬಳಿ, ಶಿಡ್ಲಘಟ್ಟ ತಾಲ್ಲೂಕು, ಕೋಲಾರ ಜಿಲ್ಲೆ. 


2) ದಿ ಓರಿಯಂಟಲ್‌ ಇನ್ಸೂರೆನ್ಸ್‌ ಕಂಪನಿ ಲಿ., ನಂ.445, ಲಿಯೋ 
ಶಾಪಿಂಗ್‌ ಕಾಂಪ್ಲೆಕ್ಸ್‌, ರೆಸಿಡೆನ್ಸಿ ರೋಡ್‌ ಕ್ರಾಸ್‌, ಬೆಂಗಳೂರು-560001. 


ಕ್ಸ್‌, 

ಶ್ರೀಮತಿ ವೆಂಕಟಲಕ್ಷ ಮ್ಮ ಕೋಂ ಮೃತ ನಾಗಪ್ಪ, ದೊಡ್ಡ ಜಾಲ ವಿಲೇಜ್‌, ಜಾಲಾ ಹೋಬಳಿ, ಬೆಂಗಳೂರು ಉತ್ತರ ತಾಲ್ಲೂಕು ರವರು 
ಈ ನ್ಯಾಯಾಲಯದಲ್ಲಿ ಒಂದು ಅರ್ಜಿ ಸಲ್ಲಿಸಿ, ತನ್ನ ಪತ್ನಿ ಶ್ರೀ ನಾಗಪ್ಪ ರವರು ಕರ್ತವ್ಯದ ಮೇಲಿದ್ದಾಗ ದಿನಾಂಕ: 26.05.2006 ರಂದು ಮೃತನಾಗಿದ್ದು, 
ತಾವು ಮೃತರ ಅವಲಂಬಿತರೆಂದು ತಿಳಿಸಿ, ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923 ರನ್ವಯ ಪ್ರತಿವಾದಿಗಳಿಂದ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು 
ಕೋರಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ಈ ಬಗ್ಗೆ ತಮ್ಮ ಆಕ್ಷೇಪಣೆಗಳೇನಾದರೂ 
ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂತಹವರು 
ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 (ಮೂವತ್ರು ದಿವಸಗಳೊಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ 
ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ 
ಕೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 

ಎನ್‌.ಎನ್‌. ಷರೀಫ್‌ 
ಪಿ.ಆರ್‌. 1063 ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರು, 
ವಿಭಾಗ-3, ಬೆಂಗಳೂರು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೦, ೨೦೦೬ ೨೦೧೫ 





ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಚಿಕ್ಕಮಗಳೂರು ವಿಭಾಗ, ಚಿಕ್ಕಮಗಳೂರು 
ಸಂಖ್ಯೆ: ಕಾಪಕಾ:ಎಫ್‌:ಸಿಆರ್‌-156:2006, ದಿನಾಂಕ: 26ನೇ ಜೂನ್‌ 2006 
ವಿರುದ್ಧ ಪ್ರತಿವಾದಿಗಳು: 
1) ಹೆಚ್‌.ಟಿ. ವೆಂಕಟರಾಮು ಬಿನ್‌ ತೋಪೇಗೌಡ, 
ಮನೆ ನಂ.317, ಕುವೆಂಪು ನಗರ, ಹಾಸನ. 
2) ವ್ಯವಸ್ಥಾಪಕರು, 
ದಿ. ಓರಿಯಂಟಲ್‌ ಇನ್ಸೂರೆನ್ಸ್‌ ಕಂ. ಲಿ., ಹಾಸನ. 
ಪ್ರಕಟಣೆ 
ಆನಂದ ಎಂಬುವವರು ಪ್ರತಿವಾದಿಯಲ್ಲಿ ಕೆಲಸದ ಮೇಲಿದ್ದಾಗ ದಿನಾಂಕ: 19.02.2006 ರಂದು ಅಪಘಾತ ಉಂಟಾಗಿ ಮೃತಪಟ್ಟಿರುವ ಬಗ್ಗೆ 
ಪರಿಹಾರ ಕೋರಿ ಮೇಲ್ಕಂಡ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಆಕ್ಷೇಪಣೆಗಳೇನಾದರೂ 
ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರೆಂದು ಕೇಳಿಕೊಳ್ಳುವುದಾದರೆ, ಅಂತಹವರು ಈ ಪ್ರಕಟಣೆ 
ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ, ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದಿದ್ದಲ್ಲಿ, ಅರ್ಜಿದಾರರನ್ನು ಹೊರತುಪಡಿಸಿ, ಮೃತರ 


ಅವಲಂಬಿತರು ಯಾರು ಇಲ್ಲವೆಂದು ಪರಿಗಣಿಸಿ, ಮೇಲ್ಕಂಡ ಅರ್ಜಿದಾರರ ಕ್ಷೇಮು ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 


ಪಿ.ಆರ್‌. 1064 ಚಿಕ್ಕಮಗಳೂರು ವಿಭಾಗ, ಚಿಕ್ಕಮಗಳೂರು. 

ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಚಿಕ್ಕಮಗಳೂರು ವಿಭಾಗ, ಚಿಕ್ಕಮಗಳೂರು 
ಸಂಖ್ಯೆ: ಕಾಪಕಾ:ಎಫ್‌:ಸಿಆರ್‌-159:2006, ದಿನಾಂಕ: 26ನೇ ಜೂನ್‌ 2006 

ವಿರುದ್ಧ ಪ್ರತಿವಾದಿಗಳು: 

1 ಎಂ.ಜೆ. ರೇಣುಕಾಮೂರ್ತಿ ಬಿನ್‌ ಎಂ.ಆರ್‌. ಜಯಣ್ಣ 
ಮನೆ ನಂ.28/5, 19ನೇ ಮೈನ್‌, 18ನೇ ಕ್ರಾಸ್‌, ಎಂ.ಸಿ. 
ಲೇಔಟ್‌, ವಿಜಯನಗರ, ಬೆಂಗಳೂರು. 

2 ವ್ಯವಸ್ಥಾಪಕರು, ನ್ಯಾಷನಲ್‌ ಇನ್ಸೂರೆನ್ಸ್‌ ಕಂ. ಲಿ., 
ವಿಭಾಗೀಯ ಕಛೇರಿ 2, ಬೆಂಗಳೂರು. 


ಅರ್ಜಿದಾರರು: 

1) ನಾಗರಾಜು ಬಿನ್‌ ಕರಿಬೀರಯ್ಯ, 

2) ವಿಶಾಲಮ್ಮ ಕೋಂ ನಾಗರಾಜು 
ಉಂಡಿಗನಾಳು ಗ್ರಾಮ, ಜಾವಗಲ್‌ ಹೋಬಳಿ, 
ಅರಸೀಕೆರೆ ತಾಲ್ಲೂಕು. 


ಅರ್ಜಿದಾರರು: 
1) ಹೆಚ್‌.ಬಿ. ಜಯಣ್ಣಾ ಚಾರ್‌ ಬಿನ್‌ ಲೇಟ್‌ ಬಸವಾಚಾರ್‌, 
2) ಹೆಚ್‌.ಎ. ಮಂಗಳಗೌರಿ ಕೋಂ ಹೆಚ್‌.ಬಿ. ಜಯಣ್ಣಾ ಚಾರ್‌ 
3) ಹೆಚ್‌.ಜೆ. ಕವಿತ ಬಿನ್‌ ಹೆಚ್‌.ಬಿ. ಜಯಣ್ಣಾ ಚಾರ್‌ 
4) ಹೆಚ್‌.ಜೆ. ಲೋಕೇಶ ಬಿನ್‌ ಹೆಚ್‌.ಬಿ. ಜಯಣ್ಣಾ ಚಾರ್‌ 
ಎಸ್‌.ವಿ.ಎಸ್‌. ಗೌಡನ್‌ ಹತ್ತಿರ, ಈಡಿಗರ ಬೀದಿ, 
ಹೊಳೆನರಸೀಪುರ ತಾಲ್ಲೂಕು, ಹೊಳೆನರಸೀಪುರ. 
ಪ್ರಕಟಣೆ 

ಮಧುಕುಮಾರ ಎಂಬುವವರು ಪ್ರತಿವಾದಿಯಲ್ಲಿ ಕೆಲಸದ ಮೇಲಿದ್ದಾಗ ದಿನಾಂಕ: 22.02.2006 ರಂದು ಅಪಘಾತ ಉಂಟಾಗಿ 
ಮೃತಪಟ್ಟಿರುವ ಬಗ್ಗೆ ಪರಿಹಾರ ಕೋರಿ ಮೇಲ್ಕಂಡ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಆಕ್ಷೇಪಣೆಗಳೇನಾದರೂ 
ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರೆಂದು ಕೇಳಿಕೊಳ್ಳುವುದಾದರೆ, ಅಂತಹವರು ಈ ಪ್ರಕಟಣೆ 
ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ, ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದಿದ್ದಲ್ಲಿ, ಅರ್ಜಿದಾರರನ್ನು ಹೊರತುಪಡಿಸಿ, ಮೃತರ 


ಅವಲಂಬಿತರು ಯಾರು ಇಲ್ಲವೆಂದು ಪರಿಗಣಿಸಿ, ಮೇಲ್ಕಂಡ ಅರ್ಜಿದಾರರ ಕ್ಲೇಮು ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 


ಪಿ.ಆರ್‌. 1065 ಚಿಕ್ಕಮಗಳೂರು ವಿಭಾಗ, ಚಿಕ್ಕಮಗಳೂರು. 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಚಿಕ್ಕಮಗಳೂರು ವಿಭಾಗ, ಚಿಕ್ಕಮಗಳೂರು 


ಸಂಖ್ಯೆ: ಕಾಪಕಾ:ಎಫ್‌:ಸಿಆರ್‌-165:2006, ದಿನಾಂಕ: 26ನೇ ಜೂನ್‌ 2006 
ವಿರುದ್ಧ ಪ್ರತಿವಾದಿಗಳು: 
1) ಕೃಷ್ಣಶೆಟ್ಟಿ ಬಿನ್‌ ವೆಂಕಟಶೆಟ್ಟಿ, 
ನವಿಲಹಳ್ಳಿ ಗ್ರಾಮ, ಮಗ್ಗೆ ಅಂಚೆ, ಕೆ. ಹೊಸಕೋಟೆ 
ಹೋಬಳಿ, ಆಲೂರು ತಾಲ್ಲೂಕು, ಹಾಸನ. 
2) ನ್ಯಾಷನಲ್‌ ಇನ್ಸೂರೆನ್ಸ್‌ ಕಂಪನಿ ಲಿ., ಬ್ರಾಂಚ್‌ ಅಫೀಸ್‌, 
ಹಾಸನ. 


ಅರ್ಜಿದಾರರು: 
1) ಕೆ.ಸಿ. ಚಂದ್ರಕಲಾ ಕೋಂ ಲೇಟ್‌ ಎನ್‌.ಬಿ. ಸ್ವಾಮಿ, 
2) ಎನ್‌.ಎಸ್‌. ಮನೋಜ್‌ ಬಿನ್‌ ಎನ್‌.ಬಿ. ಸ್ವಾಮಿ, 
3) ಎನ್‌.ಎಸ್‌. ಮೌನಶ್ರೀ ಬಿನ್‌ ಲೇ. ಎನ್‌.ಬಿ. ಸ್ವಾಮಿ, 
ಅಂಬೇಡ್ಕರ್‌ನಗರ, ಆಲೂರು ಟೌನ್‌, 
ಖಾಯಂ ವಿಳಾಸ: ನಲ್ಲೂರು ಗ್ರಾಮ, ಪಾಳ್ಯ ಹೋಬಳಿ, 
ಆಲೂರು ತಾಲ್ಲೂಕು. 
ಪ್ರಕಟಣೆ 

ಎನ್‌.ಬಿ. ಸ್ವಾಮಿ ಉರುಫ್‌ ಅಪ್ಪಣ್ಣೆ ಎಂಬುವವರು ಪ್ರತಿವಾದಿಯಲ್ಲಿ ಕೆಲಸದ ಮೇಲಿದ್ದಾಗ ದಿನಾಂಕ: 10.12.2005 ರಂದು ಅಪಘಾತ 
ಉಂಟಾಗಿ ಮೃತಪಟ್ಟಿರುವ ಬಗ್ಗೆ ಪರಿಹಾರ ಕೋರಿ ಮೇಲ್ಕಂಡ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಆಕ್ಷೇಪಣೆಗಳೇನಾದರೂ 
ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರೆಂದು ಕೇಳಿಕೊಳ್ಳುವುದಾದರೆ, ಅಂತಹವರು ಈ ಪ್ರಕಟಣೆ 
ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ, ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. 


೨೦೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೦, ೨೦೦೬ ಭಾಗ - ೩ 





ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದಿದ್ದಲ್ಲಿ, ಅರ್ಜಿದಾರರನ್ನು ಹೊರತುಪಡಿಸಿ, ಮೃತರ 


ಅವಲಂಬಿತರು ಯಾರು ಇಲ್ಲವೆಂದು ಪರಿಗಣಿಸಿ, ಮೇಲ್ಕಂಡ ಅರ್ಜಿದಾರರ ಕ್ಲೇಮು ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 


ಪಿ.ಆರ್‌. 1066 ಚಿಕ್ಕಮಗಳೂರು ವಿಭಾಗ, ಚಿಕ್ಕಮಗಳೂರು. 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಚಿಕ್ಕಮಗಳೂರು ವಿಭಾಗ, ಚಿಕ್ಕಮಗಳೂರು 
ಸಂಖ್ಯೆ: ಕಾಪಕಾ:ಎಫ್‌:ಸಿಆರ್‌-157:2006, ದಿನಾಂಕ: 12ನೇ ಜುಲೈ 2006 
ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು: 
1) ಗೌರಮ್ಮಕೋಂ ಪ್ರತಿ ಪಿ. 1) ಕೆ.ಸಿ. ಯೋಗೀಶ್‌ ಬಿನ್‌ ಚನ್ನಯ್ಯ, 
2) ಧರ್ಮರಾಜ್‌ ಬಿನ್‌ ಪ್ರತಿ ಪಿ. ಕೆಂದಿನ್ನೆ ಕಾವಲ, ಮೊಸರಂಗಾಲ ಪೋಸ್ಟ್‌, ಮಲ್ಲಿಪಟ್ಟಣ 
3) ಪರಮೇಶ ಬಿನ್‌ ಪ್ರತಿ ಪಿ. ಹೋಬಳಿ, ಅರಕಲಗೂಡು ತಾಲ್ಲೂಕು 
4) ರಾಜು ಬಿನ್‌ ಕೆಂಪಯ್ಯ, 2) ಡಿವಿಷನಲ್‌ ಆಫೀಸ್‌, 
5) ಪಾರ್ವತಮ್ಮ ಕೋಂ ರಾಜು ಓರಿಯಂಟಲ್‌ ಇನ್ಸೂರೆನ್ಸ್‌ ಕಂ. ಲಿ., ಬಿ.ಎಂ. ರಸ್ತೆ, 
ಕೆಂದಿನ್ನೆ ಕಾವಲ, ಮೊಸರಂಗಾಲ ಪೋಸ್ಟ್‌, ಮಲ್ಲಿಪಟ್ಟಣ ಹೋ. ಹಾಸನ. 
ಅರಕಲಗೂಡು ತಾಲ್ಲೂಕು. 
ಪ್ರಕಟಣೆ 

ಪ್ರತಿ ಪಿ. ಎಂಬುವವರು ಪ್ರತಿವಾದಿಯಲ್ಲಿ ಕೆಲಸದ ಮೇಲಿದ್ದಾಗ ದಿನಾಂಕ: 02.03.2006 ರಂದು ಅಪಘಾತ ಉಂಟಾಗಿ ಮೃತಪಟ್ಟಿರುವ ಬಗ್ಗೆ 
ಪರಿಹಾರ ಕೋರಿ ಮೇಲ್ಕಂಡ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಆಕ್ಷೇಪಣೆಗಳೇನಾದರೂ 
ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರೆಂದು ಕೇಳಿಕೊಳ್ಳುವುದಾದರೆ, ಅಂತಹವರು ಈ ಪ್ರಕಟಣೆ 
ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ, ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದಿದ್ದಲ್ಲಿ, ಅರ್ಜಿದಾರರನ್ನು ಹೊರತುಪಡಿಸಿ, ಮೃತರ 
ಅವಲಂಬಿತರು ಯಾರು ಇಲ್ಲವೆಂದು ಪರಿಗಣಿಸಿ, ಮೇಲ್ಕಂಡ ಅರ್ಜಿದಾರರ ಕ್ಲೇಮು ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. 

ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಪಿ.ಆರ್‌. 1080 ಚಿಕ್ಕಮಗಳೂರು ವಿಭಾಗ, ಚಿಕ್ಕಮಗಳೂರು. 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಚಿಕ್ಕಮಗಳೂರು ವಿಭಾಗ, ಚಿಕ್ಕಮಗಳೂರು 
ಸಂಖ್ಯೆ: ಕಾಪಕಾ:ಎಫ್‌:ಸಿಆರ್‌-173:2006, ದಿನಾಂಕ: 12ನೇ ಜುಲೈ 2006 
ವಿರುದ್ಧ ಪ್ರತಿವಾದಿಗಳು: 

ಎಂ.ಜೆ. ರೇಣುಕಾಮೂರ್ತಿ ಬಿನ್‌ ಜಯಣ್ಣ 
ಮನೆ ನಂ.28/5, 19ನೇ ಕ್ರಾಸ್‌, ಎಂ.ಸಿ. ಲೇಔಟ್‌, 
ವಿಜಯನಗರ, ಬೆಂಗಳೂರು. 
ವ್ಯವಸ್ಥಾಪಕರು, ನ್ಯಾಷನಲ್‌ ಇನ್ಸೂರೆನ್ಸ್‌ ಕಂ. ಲಿ., 
ಲಾಲ್‌ಬಾಗ್‌ ವಿಷನ್‌ರೋಡ್‌, ಬೆಂಗಳೂರು. 


ಅರ್ಜಿದಾರರು: 
1) ಜಯಣ್ಣಚಾರ್‌ ಬಿನ್‌ ಬಸವಾಚಾರ್‌ 1) 
2) ಮಂಗಳ ಗೌರಿ ಕೋಂ ಜಯಣಾಚಾರ್‌ 
3) ಹೆಚ್‌.ಜೆ. ಕವಿತ ಬಿನ್‌ ಜಯಣಾಚಾರ್‌ 
4) ಲೋಕೇಶ್‌ ಹೆಚ್‌.ಜೆ. ಬಿನ್‌ ಜಯಣ್ಣಾಚಾರ್‌ 2) 
ಈಡಿಗರ ಬೀದಿ, ಹೊಳೆನರಸೀಪುರ, ಹಾಸನ. 
ಪ್ರಕಟಣೆ 

ಮಧುಕುಮಾರ ಎಂಬುವವರು ಪ್ರತಿವಾದಿಯಲ್ಲಿ ಕೆಲಸದ ಮೇಲಿದ್ದಾಗ ದಿನಾಂಕ: 22.02.2006 ರಂದು ಅಪಘಾತ ಉಂಟಾಗಿ 
ಮೃತಪಟ್ಟಿರುವ ಬಗ್ಗೆ ಪರಿಹಾರ ಕೋರಿ ಮೇಲ್ಕಂಡ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಆಕ್ಷೇಪಣೆಗಳೇನಾದರೂ 
ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರೆಂದು ಕೇಳಿಕೊಳ್ಳುವುದಾದರೆ, ಅಂತಹವರು ಈ ಪ್ರಕಟಣೆ 
ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ, ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದಿದ್ದಲ್ಲಿ, ಅರ್ಜಿದಾರರನ್ನು ಹೊರತುಪಡಿಸಿ, ಮೃತರ 


ಅವಲಂಬಿತರು ಯಾರು ಇಲ್ಲವೆಂದು ಪರಿಗಣಿಸಿ, ಮೇಲ್ಕಂಡ ಅರ್ಜಿದಾರರ ಕ್ಷೇಮು ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 


ಪಿ.ಆರ್‌. 1081 ಚಿಕ್ಕಮಗಳೂರು ವಿಭಾಗ, ಚಿಕ್ಕಮಗಳೂರು. 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಚಿಕ್ಕಮಗಳೂರು ವಿಭಾಗ, ಚಿಕ್ಕಮಗಳೂರು 
ಸಂಖ್ಯೆ: ಕಾಪಕಾ:ಎಫ್‌:ಸಿಆರ್‌-174:2006, ದಿನಾಂಕ: 12ನೇ ಜುಲೈ 2006 
ವಿರುದ್ಧ ಪ್ರತಿವಾದಿಗಳು: 

ಅಬ್ದುಲ್‌ ರಹಮಾನ್‌ ಬಿನ್‌ ಇಬ್ರಾಹಿಂ ಮಾಸ್ಟರ್‌ 
ಕಂಟ್ರಾಕ್ಟರ್‌, ಶುಂಠಿಕೊಪ್ಪ ಗ್ರಾಮ, ಮಡಿಕೇರಿ. 
2) ಮೆ: ಖೋಡೆ ಬ್ರದರ್ಸ್‌, ಕೃಷ್ಣಗಿರಿ ಎಸ್ಟೇಟ್‌, ಬಿಸಗ್ನಿ ಮಠ 

ಅಂಚೆ, ಚಿಕ್ಕಮಗಳೂರು. 


ಅರ್ಜಿದಾರರು: 
1) ಶ್ರೀಮತಿ ನೀಲಾ ಕೋಂ ಮಹೇಶ 1) 
2) ಕುಮಾರಿ ಅರ್ಪಿತ ಬಿನ್‌ ಮಹೇಶ 

3) ಹರ್ಷಿತ ಬಿನ್‌ ಮಹೇಶ 

4) ಕೆಂಚಯ್ಯ ಬಿನ್‌ ಕೆಂಚಯ್ಯ 5) ಸಿದ್ದಮ್ಮ ಕೋಂ ಕೆಂಚಯ್ಯ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೦, ೨೦೦೬ ೨೦೧೭ 





ಪ್ರಕಟಣೆ 
ಮಹೇಶ ಎಂಬುವವರು ಪ್ರತಿವಾದಿಯಲ್ಲಿ ಕೆಲಸದ ಮೇಲಿದ್ದಾಗ ದಿನಾಂಕ: 27.12.2005 ರಂದು ಅಪಘಾತ ಉಂಟಾಗಿ ಮೃತಪಟ್ಟಿರುವ ಬಗ್ಗೆ 
ಪರಿಹಾರ ಕೋರಿ ಮೇಲ್ಕಂಡ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಆಕ್ಷೇಪಣೆಗಳೇನಾದರೂ 
ಇದ್ದರೆ ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರೆಂದು ಕೇಳಿಕೊಳ್ಳುವುದಾದರೆ, ಅಂತಹವರು ಈ ಪ್ರಕಟಣೆ 
ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ, ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. 
ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದಿದ್ದಲ್ಲಿ ಅರ್ಜಿದಾರರನ್ನು ಹೊರತುಪಡಿಸಿ, ಮೃತರ 
ಅವಲಂಬಿತರು ಯಾರು ಇಲ್ಲವೆಂದು ಪರಿಗಣಿಸಿ, ಮೇಲ್ಕಂಡ ಅರ್ಜಿದಾರರ ಕ್ಲೇಮು ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಪಿ.ಆರ್‌. 1082 ಚಿಕ್ಕಮಗಳೂರು ವಿಭಾಗ, ಚಿಕ್ಕಮಗಳೂರು. 
ಸಹಕಾರ ಸಂಘಗಳ ಉಪನಿಬಂಧಕರ ಕಛೇರಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು 
ವಿಷಯ: ಸಮಾಪನೆಗೊಂಡ ಮಂಜುನಾಥನಗರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., ರಾಮನಗರ ತಾಲ್ಲೂಕು ಈ ಸಂಘದ 
ನೋಂದಣಿ ಸಂಖ್ಯೆಯನ್ನು ರದ್ದುಗೊಳಿಸುವ ಬಗ್ಗೆ. 
ಉಲ್ಲೇಖ: 1) ಈ ಕಛೇರಿಯ ಸಮಾಪನಾ ಆದೇಶ ಸಂಖ್ಯೆ: ಡಿಆರ್‌ಬಿ/ಆರ್‌/ಸಮಾಪನೆ/148/2004-05, ದಿನಾಂಕ: 21.1.2005. 
2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ರಾಮನಗರ ರವರ ಪತ್ರ ಸಂಖ್ಯೆ: ಸಸಸನಿರಾ-46/ಸಮಾಪನೆ/34/2004-05, 
ದಿನಾಂಕ: 25.04.2006. 
3) ಸಮಾಪನಾಧಿಕಾರಿಯವರ ಪ್ರಸ್ತಾವೆ ದಿನಾಂಕ: 17.4.2005. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ರಾಮನಗರ ರವರ ಕಛೇರಿಯಲ್ಲಿ ಮಂಜುನಾಥನಗರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, 
ರಾಮನಗರ ತಾಲ್ಲೂಕು ಈ ಸಂಘವು ಸಂಖ್ಯೆ: ಸಸಸನಿರಾ-46ಸಾಮಾನ್ಯ ನೋಂದಣಿ/3444/2003-04, ದಿನಾಂಕ: 15.03.2004 ರಂತೆ 
ನೋಂದಣಿಯಾಗಿರುತ್ತದೆ. ಸದರಿ ಸಂಘವು ಕಾರ್ಯನಿರ್ವಹಿಸದೇ ಸ್ಥಗಿತಗೊಂಡಿರುವುದರಿಂದ ಉಲ್ಲೇಖ (1)ರ ಪತ್ರದಲ್ಲಿ ಸದರಿ ಸಂಘವನ್ನು 
ಸಮಾಪನೆಗೊಳಿಸಲಾಗಿದ್ದು, ಅದರಂತೆ ಉಲ್ಲೇಖ (2) ಮತ್ತು (3) ರ ಸಮಾಪನಾಧಿಕಾರಿಗಳ ಪತ್ರದಲ್ಲಿ ಸದರಿ ಸಂಘದ ನೋಂದಣಿ ರದ್ದುಪಡಿಸಲು 
ತಿಳಿಸಿರುತ್ತಾರೆ. 
ಆದ್ದರಿಂದ ಈ ಸಂಘವನ್ನು ಮುಂದುವರಿಸಿದರೆ ಸಂಘದ ಸದಸ್ಯರಿಗೆ ಯಾವುದೇ ಪ್ರಯೋಜನವಿಲ್ಲದ ಕಾರಣ ಸದರಿ ಸಂಘದ ನೋಂದಣಿ 
ಸಂಖ್ಯೆಯನ್ನು ರದ್ದುಪಡಿಸಲು ಉಲ್ಲೇಖ (2) ಮತ್ತು (3)ರ ಪತ್ರದಲ್ಲಿ ತಿಳಿಸಿರುವ ಮೇರೆಗೆ ಮಂಜುನಾಥನಗರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ., 
ರಾಮನಗರ ತಾಲ್ಲೂಕು ಈ ಸಂಘದ ನೋಂದಣಿ ಸಂಖ್ಯೆ ರದ್ದುಪಡಿಸಲು ಈ ಕೆಳಕಂಡ ಆದೇಶ ನೀಡಿರುತ್ತೇನೆ. 
ಆದೇಶ ಸಂಖ್ಯೆ: ಡಿಆರ್‌ಬಿ/ಆರ್‌/ನೋಂದಣಿ ರದ್ಭತಿ/53/2006-07, ದಿನಾಂಕ: 24ನೇ ಜೂನ್‌ 2006 
ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ: 
ಸಿಎಂಡಬ್ಲ್ಯೂ 69/ಸಿಎಲ್‌ಎಂ/2001, ದಿನಾಂಕ: 21.11.2001 ರಂತೆ ನನಗೆ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಬಿ.ಎಸ್‌. ಹರೀಶ್‌, 
ಸಹಕಾರ ಸಂಘಗಳ ಉಪನಿಬಂಧಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ಆದ ನಾನು ಮಂಜುನಾಥನಗರ ಹಾಲು ಉತ್ಸಾದಕರ ಸಹಕಾರ 
ಸಂಘ ನಿ., ರಾಮನಗರ ತಾಲ್ಲೂಕು ಈ ಸಂಘದ ನೋಂದಣಿ ಸಂಖ್ಯೆ: ಸಂ:ಸಸಸನಿರಾ-46/ಸಾಮಾನ್ಯ ನೋಂದಣಿ/3444/2003-04, ದಿನಾಂಕ: 
15.3.2004ನ್ನು ರದ್ದುಗೊಳಿಸಿ ಆದೇಶ ಹೊಡಡಿಸಿರುತ್ತೇನೆ. 
ಈ ಆದೇಶವನ್ನು ನನ್ನ ಸ್ವಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ: 24.6.2006 ರಂದು ಹೊಡಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪನಿಬಂಧಕರು, 
ಪಿ.ಆರ್‌. 1078 ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು-1,ಬೆಂಗಳೂರು ನಗರ ಜಿಲ್ಲೆ, ನಂ.146, 3ನೇ ಮುಖ್ಯರಸ್ತೆ, 8ನೇ ಅಡ್ಡರಸ್ತೆ, 
ಮಾರ್ಗೋಸಾ ರಸ್ತೆ, ಮಲ್ಲೇಶ್ವರಂ,ಬೆಂಗಳೂರು-03 ಇವರ ನಡವಳಿಗಳು. 
ಕ್ರಮಾಂಕ:ಡಿಆರ್‌ಬಿ-1:ಸಮಾಪನೆ:15:2006-07, ದಿನಾಂಕ: 30ನೇ ಜೂನ್‌ 2006 
ವಿಷಯ: ಸ್ಥಗಿತಗೊಂಡಿರುವ ಭೀಮಜ್ಯೋತಿ ಗೃಹ ನಿರ್ಮಾಣ ಸಹಕಾರ ಸಂಘ ನಿ, ಭೀಮಜ್ಯೋತಿನಗರ, ನಂ.5, 
ಎಲ್‌.ಐ.ಸಿ.ಕಾಲೋನಿ, ಪಶ್ಚಿಮ ಕಾರ್ಡ್‌ ರಸ್ತೆ. ಬೆಂಗಳೂರು, ಈ ಸಹಕಾರ ಸಂಘವನ್ನು 1959ರ 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72ರನ್ಯ್ವಂಯ ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ: 1) ಸ.ಸಂ.ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಇವರ ಪ್ರಕಟಣೆ 
ಕ್ರಮಾಂಕ:ಜೆಆರ್‌ಬಿ/ಎಲ್‌ಕ್ಯೂಡಿ/06/ಎಲ್‌ಎಂ.ಸಿ/2004-05 ದಿನಾಂಕ:22-12-2004. 
2) ಈ ಕಛೇರಿಯ ಇದೇ ಕ್ರಮಾಂಕದ ದಿನಾಂಕ: 24-05-2006ರ ನೋಟೀಸು. 
ಪ್ರಸ್ತಾವನೆ: 
ಭೀಮಜ್ಯೋತಿ ಗೃಹ ನಿರ್ಮಾಣ ಸಹಕಾರ ಸಂಘ ನಿ, ಭೀಮಜ್ಯೋತಿನಗರ, ನಂ.5, ಎಲ್‌.ಐ.ಸಿ.ಕಾಲೋನಿ, ಪಶ್ಚಿಮ 
ಕಾರ್ಡ್‌ ರಸ್ತೆ. ಬೆಂಗಳೂರು, ಈ ಸಹಕಾರ ಸಂಘವು ತನ್ನ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸದೇ ಅನೇಕ ವರ್ಷಗಳಿಂದ 
ಸ್ಥಗಿತಗೊಂಡಿರುವುದಾಗಿಯೂ ಹಾಗೂ ಸದರೀ ಸಹಕಾರ ಸಂಘವು ನೊಂದಣಿಯಾದ ವಿಳಾಸದಲ್ಲಿ ಕರ್ತವ್ಯ ನಿರ್ವಹಿಸದೇ 


೨೦೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೦, ೨೦೦೬ ಭಾಗ - ೩ 





ಇರುವುದಾಗಿಯೂ ಈ ಕಛೇರಿಯ ಗಮನಕ್ಕೆ ತರಲಾಗಿತ್ತು. ಆದ್ದರಿಂದ ಈ ಸಹಕಾರ ಸಂಘವನ್ನು ಮುಂದುವರಿಸುವುದು 
ಸೂಕ್ತವಲ್ಲವೆಂದು ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, ಬೆಂಗಳೂರು 
ಇವರು ಉಲ್ಲೇಖ (1)ರಲ್ಲಿ ಕಾಣಿಸಿರುವ ದಿನಾಂಕ:22-12-2004ರ ಪ್ರಕಟಣೆಯ ರೀತ್ಯಾ ಮೇಲ್ಕಂಡ ಸಹಕಾರ ಸಂಘದ 
ಹೆಸರನ್ನು ದಿನಾಂಕ:2-3-2005ರ "ಸಂಜೆವಾಣಿ" ಕನ್ನಡ ದಿನಪತ್ರಿಕೆಯಲ್ಲಿ ಪ್ರಕಟಿಸಿ, ಈ ಸಂಘವನ್ನು ಸಮಾಪನೆಗೊಳಿಸುವ 
ಬಗ್ಗೆ ಸಂಘದ ಸದಸ್ಯರಾಗಲೀ, ಸಂಘದ ಆಡಳಿತ ಮಂಡಳಿಯ ಸದಸ್ಯರಾಗಲೀ, ಸಾರ್ವಜನಿಕರಾಗಲೀ ಅಥವಾ ಹಣಕಾಸು 
ಸಂಸ್ಥೆಗಳಾಗಲೀ ಏನಾದರೂ ಆಕ್ಟೇಪಣೆ ಗಳಿದ್ದಲ್ಲಿ, ಪತ್ರಿಕಾ ಪ್ರಕಟಣೆ ಹೊರಡಿಸಿದ 15 ದಿನಗಳೊಳಗಾಗಿ ಆಕ್ಟೇಪಣೆಯನ್ನು 
ಸಮರ್ಥಿಸುವ ದಾಖಲಾತಿ ಗಳೊಂದಿಗೆ ಸಲ್ಲಿಸುವಂತೆ ಸೂಚಿಸಲಾಗಿತ್ತು. ಆದರೆ, ಮೇಲ್ಕಂಡ ಸಹಕಾರ ಸಂಘದ ಅಸ್ಥಿತ್ವದ 
ಬಗ್ಗೆಯಾಗಲೀ, ಇದನ್ನು ಮುಂದುವರಿಸಿಕೊಂಡು ಹೋಗುವ ಅವಶ್ಯಕತೆಯ ಬಗ್ಗೆಯಾಗಲೀ ಸಂಘದ ಆಡಳಿತ ಮಂಡಳಿಯ 
ಸದಸ್ಯರಿಂದಾಗಲೀ, ಸಂಘದ ಸದಸ್ಯರಿಂದಾಗಲೀ ಅಥವಾ ಸಾರ್ವಜನಿಕ ರಿಂದಾಗಲೀ, *ಈವರೆಗೆ ಯಾವುದೇ ಅರ್ಜಿ 
ಸ್ವೀಕೃತವಾಗಿರುವುದಿಲ್ಲ. 
ಆದರೂ ಮೇಲ್ಕಂಡ ಸಹಕಾರ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳುವ 
ಮೊದಲು ಸ್ವಾಭಾವಿಕ ನ್ಯಾಯ ತತ್ವಗಳನ್ವಯ ಸಂಬಂಧಪಟ್ಟವರಿಗೆ ಅವರ ಅಹವಾಲು ಏನಾದರೂ ಇದ್ದಲ್ಲಿ ಸಲ್ಲಿಸಲು 
ಮತ್ತೊಂದು ಅವಕಾಶ ನೀಡುವುದು ಸೂಕ್ತವೆಂದು ತೀರ್ಮಾನಿಸಿ ಮೇಲ್ಕಂಡ 
ಸಹಕಾರ ಸಂಘದ ಅಧ್ಯಕ್ಬರು/ ಕಾರ್ಯದರ್ಶಿಯವರಿಗೆ ಈ ಕಛೇರಿಯಿಂದ ನೀಡಲಾಗಿರುವ ಉಲ್ಲೇಖ(2)ರಲ್ಲಿ ಕಾಣಿಸಿರುವ 
ದಿನಾಂಕ:24-05-2006ರ ನೋಟೀಸಿನಲ್ಲಿ ಸದರೀ ಸಹಕಾರ ಸಂಘವನ್ನು 
1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72ರನ್ವಂಯ ಸಮಾಪನೆಗೊಳಿಸಿ, ಸಂಘದ ನೊಂದಣಿ 
ಯನ್ನು ಏಕೆ ರದ್ದುಗೊಳಿಸಬಾರದು ಎಂಬ ಬಗ್ಗೆ ಅವರ ವಿವರಣೆ ಏನಾದರೂ ಇದ್ದಲ್ಲಿ ಸದರೀ ನೋಟೀಸು ತಲುಪಿದ ಏಳು 
(7) ದಿನಗಳೊಳಗಾಗಿ ಈ ಕಛೇರಿಗೆ ಸಲ್ಲಿಸುವಂತೆ ನಿರ್ದೇಶಿಸಲಾಗಿತ್ತು. ತಪ್ಪಿದಲ್ಲಿ ಸದರೀ ಸಹಕಾರ ಸಂಘವನ್ನು 
ಸಮಾಪನೆಗೊಳಿಸಲು ಸಂಘದ ನೊಂದಣಿಯನ್ನು ರದ್ದುಪಡಿಸಲು ಸದರಿಯವರ ಆಕ್ಟೇಪಣೆ ಏನೂ ಇಲ್ಲವೆಂದು ಪರಿಗಣಿಸಿ, ಈ 
ಬಗ್ಗೆ ನಿಯಮಾನುಸಾರ ಮುಂದಿನ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಹ ತಿಳಿಸಲಾಗಿತ್ತು. 
ಮೇಲ್ಕಂಡ ನೋಟೀಸನ್ನು ಸದರೀ ಸಂಘದ ಇತ್ತೀಚಿನ ಲಭ್ಯವಿರುವ ನೋಟೀಸಿಗೆ ಅಂಚೆ ನೊಂದಣಿ ಮೂಲಕ 
ಕಳುಹಿಸಲಾಗಿತ್ತು. ಆದರೆ ಸದರೀ ನೋಟೀಸು ಸಂಘದಿಂದ ಸ್ವೀಕೃತಗೊಳ್ಳದೆ ಅಂಚೆ ಇಲಾಖೆಯಿಂದ ಹಿಂದಿರುಗಿಸಲ್ಪಟ್ಟಿದೆ. 
ಮೇಲೆ ವಿವರಿಸಿರುವ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಮೇಲ್ಕಂಡ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆಯ ಕಲಂ 72(2)ರನ್ವಯ ಸಮಾಪನೆಗೊಳಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವುದು 
ಮಾತ್ರವಲ್ಲದೆ, ಸಂಘದ ನೊಂದಣಿಯನ್ನು ರದ್ದುಪಡಿಸುವುದು ಸೂಕ್ತವೆಂದು ತೀರ್ಮಾನಿಸಿದೆ. 
ಅದರಂತೆ ಈ ಕೆಳಕಂಡ ಆದೇಶ. 
ಆದೇಶ 
1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72(2)ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ 
ಕ್ರಮಾಂಕ:ಸಿಎಂಡಬ್ಲ್ಯೂ/69/ಸಿಎಲ್‌ಎಂ/2001 ದಿನಾಂಕ:21-11-2001ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, 
ಟಿ.ವಿ.ನರಸಿಂಹಮೂರ್ತಿ, ಸಹಕಾರ ಸಂಘಗಳ ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಆದ ನಾನು 
ಭೀಮಜ್ಯೋತಿ ಗೃಹ ನಿರ್ಮಾಣ ಸಹಕಾರ ಸಂಘ ನಿ, ಭೀಮಜ್ಯೋತಿನಗರ, ನಂ.5, ಎಲ್‌.ಐ.ಸಿ.ಕಾಲೋನಿ, 
ಪಶ್ಚಿಮ ಕಾರ್ಡ್‌ ರಸ್ತೆ. ಬೆಂಗಳೂರು, ಈ ಸಹಕಾರ ಸಂಘವನ್ನು ಕೂಡಲೇ ಜಾರಿಗೆ ಬರುವಂತೆ ಸಮಾಪನೆಗೊಳಿಸಿ ಈ 
ಮೂಲಕ ಆದೇಶಿಸಿರುತ್ತೇನೆ. ಹಾಗೂ ಸಹಕಾರ ಸಂಘಗಳ ಕಾಯಿದೆಯ ಕಲಂ 73 ರನ್ವಯ ಸಹಕಾರ ಅಭಿವೃದ್ದಿ ಅಧಿಕಾರಿ, 
ಬೆಂಗಳೂರು ಉತ್ತರ ತಾಲ್ಲೂಕು, ಬೆಂಗಳೂರು ಇವರನ್ನು ಸದರಿ ಸಂಘದ ಸಮಾಪನಾಧಿಕಾರಿಯನ್ನಾಗಿ ಹೆಚ್ಚುವರಿ ಪ್ರಭಾರದಲ್ಲಿ 
ನೇಮಕ ಮಾಡಿ ಈ ಮೂಲಕ ಆದೇಶಿಸಿರುತ್ತೇನೆ. ಸಮಾಪನಾಧಿಕಾರಿಯವರು ಮೇಲ್ಕಂಡ ಸಹಕಾರ ಸಂಘದ ಪ್ರಭಾರವನ್ನು 
ಕೂಡಲೇ ವಹಿಸಿಕೊಂಡು, ಸಂಘದ ಸಮಾಪನಾ ಕಾರ್ಯವನ್ನು ತೀವ್ರಗತಿಯಲ್ಲಿ ಮುಗಿಸಿ, ಸಂಘದ ನೊಂದಣಿಯನ್ನು 
ರದ್ದುಪಡಿಸಲು ಆದಷ್ಟು ಬೇಗ ಪ್ರಸ್ತಾವೆಯನ್ನು ಈ ಕಛೇರಿಗೆ ಸಲ್ಲಿಸುವಂತೆ ಈ ಮೂಲಕ ಆದೇಶಿಸಿರುತ್ತೇನೆ. 
ಈ ಆದೇಶವನ್ನು ನನ್ನ ಸ್ವಹಸ್ತಾಕ್ಟರ ಹಾಗೂ ಕಛೇರಿ ಮುದ್ರೆಯೊಂದಿಗೆ ಈ ದಿನ ಅಂದರೆ ದಿನಾಂಕ: 30.6.2006 
ರಂದು ನೀಡಿರುತ್ತೇನೆ. 
ಟಿ.ವಿ. ನರಸಿಂಹಮೂರ್ತಿ 
ಪಿ.ಆರ್‌. 1041 ಸಹಕಾರ ಸಂಘಗಳ ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು-1,ಬೆಂಗಳೂರು ನಗರ ಜಿಲ್ಲೆ, ನಂ.146, 3ನೇ ಮುಖ್ಯರಸ್ತೆ, 8ನೇ ಅಡ್ಡರಸ್ತೆ, 
ಮಾರ್ಗೋಸಾ ರಸ್ತೆ, ಮಲ್ಲೇಶ್ವರಂ,ಬೆಂಗಳೂರು-03 ಇವರ ನಡವಳಿಗಳು. 
ಕ್ರಮಾಂಕ:ಡಿಆರ್‌ಬಿ-1:ಸಮಾಪನೆ:17:2006-07, ದಿನಾಂಕ: 5ನೇ ಜುಲೈ 2006 
ವಿಷಯ: ಸ್ಥಗಿತಗೊಂಡಿರುವ ಗಾಯತ್ರಿನಗರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ, ನಂ.125, 15ನೇ ಕ್ರಾಸ್‌, 2ನೇ 
ಹಂತ, ಮಹಾಲಕ್ಷ್ಮಿ ಬಡಾವಣೆ, ಬೆಂಗಳೂರು, ಈ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆಯ ಕಲಂ 72ರನ್ವಯ ಸಮಾಪನೆ ಗೊಳಿಸುವ ಬಗ್ಗೆ. 


ಭಾಗ - ೩ ಕರ್ನಾಟಕ ರಾಜ್ಯಕತ್ರ, ಗುರುವಾರ, ಆಗಸ್ಟ್‌ ೧೦, ೨೦೦೬ ೨೦೧೯ 





ಉಲ್ಲೇಖ: 1) ಸ.ಸಂ.ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಇವರ ಪ್ರಕಟಣೆ ಕ್ರಮಾಂಕ: 
ಜೆಆರ್‌ಬಿ/ಎಲ್‌ಕ್ಯೂಡಿ/06/ಎಲ್‌ಎಂ.ಸಿ/2004-05 ದಿನಾಂಕ: 22-12-2004. 
2) ಈ ಕಛೇರಿಯ ಇದೇ ಕ್ರಮಾಂಕದ ದಿನಾಂಕ:24-05-2006ರ ನೋಟೀಸು. 

ಪ್ರಸ್ತಾವನೆ: 

ಗಾಯತ್ರಿನಗರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ, ನಂ.125, 15ನೇ ಕ್ರಾಸ್‌, 2ನೇ ಹಂತ, ಮಹಾಲಕ್ಕ್ಮಿ 
ಬಡಾವಣೆ, ಬೆಂಗಳೂರು, ಈ ಸಹಕಾರ ಸಂಘವು ತನ್ನ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸದೇ ಅನೇಕ ವರ್ಷಗಳಿಂದ 
ಸ್ಥಗಿತಗೊಂಡಿರುವುದಾಗಿಯೂ ಹಾಗೂ ಸದರೀ ಸಹಕಾರ ಸಂಘವು ನೊಂದಣಿಯಾದ ವಿಳಾಸದಲ್ಲಿ ಕರ್ತವ್ಯ ನಿರ್ವಹಿಸದೇ 
ಇರುವುದಾಗಿಯೂ ಈ ಕಛೇರಿಯ ಗಮನಕ್ಕೆ ತರಲಾಗಿತ್ತು. ಆದ್ದರಿಂದ ಈ ಸಹಕಾರ ಸಂಘವನ್ನು ಮುಂದುವರಿಸುವುದು 
ಸೂಕ್ತವಲ್ಲವೆಂದು ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, ಬೆಂಗಳೂರು 
ಇವರು ಉಲ್ಲೇಖ (1)ರಲ್ಲಿ ಕಾಣಿಸಿರುವ ದಿನಾಂಕ:22-12-2004ರ ಪ್ರಕಟಿಣೆಯ ರೀತ್ಯಾ ಮೇಲ್ಕಂಡ ಸಹಕಾರ ಸಂಘದ 
ಹೆಸರನ್ನು ದಿನಾಂಕ:2-3-2005ರ "ಸಂಜೆವಾಣಿ" ಕನ್ನಡ ದಿನಪತ್ರಿಕೆಯಲ್ಲಿ ಪ್ರಕಟಿಸಿ, ಈ ಸಂಘವನ್ನು ಸಮಾಪನೆಗೊಳಿಸುವ 
ಬಗ್ಗೆ ಸಂಘದ ಸದಸ್ಯರಾಗಲೀ, ಸಂಘದ ಆಡಳಿತ ಮಂಡಳಿಯ ಸದಸ್ಯರಾಗಲೀ, ಸಾರ್ವಜನಿಕರಾಗಲೀ ಅಥವಾ ಹಣಕಾಸು 
ಸಂಸ್ಥೆಗಳಾಗಲೀ ಏನಾದರೂ ಆಕ್ಟೇಪಣೆ ಗಳಿದ್ದಲ್ಲಿ, ಪತ್ರಿಕಾ ಪ್ರಕಟಣೆ ಹೊರಡಿಸಿದ 15 ದಿನಗಳೊಳಗಾಗಿ ಆಕ್ಟೇಪಣೆಯನ್ನು 
ಸಮರ್ಥಿಸುವ ದಾಖಲಾತಿ ಗಳೊಂದಿಗೆ ಸಲ್ಲಿಸುವಂತೆ ಸೂಚಿಸಲಾಗಿತ್ತು. ಆದರೆ, ಮೇಲ್ಕಂಡ ಸಹಕಾರ ಸಂಘದ ಅಸ್ಥಿತ್ವದ 
ಬಗ್ಗೆಯಾಗಲೀ, ಇದನ್ನು ಮುಂದುವರಿಸಿಕೊಂಡು ಹೋಗುವ ಅವಶ್ಯಕತೆಯ ಬಗ್ಗೆಯಾಗಲೀ ಸಂಘದ ಆಡಳಿತ ಮಂಡಳಿಯ 
ಸದಸ್ಯರಿಂದಾಗಲೀ, ಸಂಘದ ಸದಸ್ಯರಿಂದಾಗಲೀ ಅಥವಾ ಸಾರ್ವಜನಿಕ ರಿಂದಾಗಲೀ, *ಈವರೆಗೆ ಯಾವುದೇ ಅರ್ಜಿ 
ಸ್ವೀಕೃತವಾಗಿರುವುದಿಲ್ಲ. 

ಆದರೂ ಮೇಲ್ಕಂಡ ಸಹಕಾರ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳುವ 
ಮೊದಲು ಸ್ವಾಭಾವಿಕ ನ್ಯಾಯ ತತ್ವಗಳನ್ವಯ ಸಂಬಂಧಪಟ್ಟವರಿಗೆ ಅವರ ಅಹವಾಲು ಏನಾದರೂ ಇದ್ದಲ್ಲಿ ಸಲ್ಲಿಸಲು 
ಮತ್ತೊಂದು ಅವಕಾಶ ನೀಡುವುದು ಸೂಕ್ತವೆಂದು ತೀರ್ಮಾನಿಸಿ ಮೇಲ್ಕಂಡ ಸಹಕಾರ ಸಂಘದ ಅಧ್ಯಕ್ಷರು/ 
ಕಾರ್ಯದರ್ಶಿಯವರಿಗೆ ಈ ಕಛೇರಿಯಿಂದ ನೀಡಲಾಗಿರುವ ಉಲ್ಲೇಖ(2) ರಲ್ಲಿ ಕಾಣಿಸಿರುವ ದಿನಾಂಕ:24-05-2006ರ 
ನೋಟೀಸಿನಲ್ಲಿ ಸದರೀ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72ರನ್ವಯ 
ಸಮಾಪನೆಗೊಳಿಸಿ, ಸಂಘದ ನೊಂದಣಿ ಯನ್ನು ಏಕೆ ರದ್ದುಗೊಳಿಸಬಾರದು ಎಂಬ ಬಗ್ಗೆ ಅವರ ವಿವರಣೆ ಏನಾದರೂ 
ಇದ್ದಲ್ಲಿ ಸದರೀ ನೋಟೀಸು ತಲುಪಿದ ಏಳು (7) ದಿನಗಳೊಳಗಾಗಿ ಈ ಕಛೇರಿಗೆ ಸಲ್ಲಿಸುವಂತೆ ನಿರ್ದೇಶಿಸಲಾಗಿತ್ತು. 
ತಪ್ಪಿದಲ್ಲಿ ಸದರೀ ಸಹಕಾರ ಸಂಘವನ್ನು ಸಮಾಪನೆಗೊಳಿಸಲು ಸಂಘದ ನೊಂದಣಿಯನ್ನು ರದ್ದುಪಡಿಸಲು ಸದರಿಯವರ 
ಆಕ್ಕೇಪಣೆ ಏನೂ ಇಲ್ಲವೆಂದು ಪರಿಗಣಿಸಿ, ಈ ಬಗ್ಗೆ ನಿಯಮಾನುಸಾರ ಮುಂದಿನ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು 
ಸಹ ತಿಳಿಸಲಾಗಿತ್ತು. 

ಮೇಲ್ಕಂಡ ನೋಟೀಸನ್ನು ಸದರೀ ಸಂಘದ ಇತ್ತೀಚಿನ ಲಭ್ಯವಿರುವ ನೋಟೀಸಿಗೆ ಅಂಚೆ ನೊಂದಣಿ ಮೂಲಕ 
ಕಳುಹಿಸಲಾಗಿತ್ತು. ಆದರೆ ಸದರೀ ನೋಟೀಸು ಸಂಘದಿಂದ ಸ್ವೀಕೃತಗೊಳ್ಳದೆ ಅಂಚೆ ಇಲಾಖೆಯಿಂದ ಹಿಂದಿರುಗಿಸಲ್ಪಟ್ಟಿದೆ. 

ಮೇಲೆ ವಿವರಿಸಿರುವ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಮೇಲ್ಕಂಡ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆಯ ಕಲಂ 72(2)ರನ್ವಯ ಸಮಾಪನೆಗೊಳಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವುದು 
ಮಾತ್ರವಲ್ಲದೆ, ಸಂಘದ ನೊಂದಣಿಯನ್ನು ರದ್ದುಪಡಿಸುವುದು ಸೂಕ್ತವೆಂದು ತೀರ್ಮಾನಿಸಿದೆ. 

ಅದರಂತೆ ಈ ಕೆಳಕಂಡ ಆದೇಶ. 

ಆದೇಶ 

1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72(2)ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ 
ಕ್ರಮಾಂಕ:ಸಿಎಂಡಬ್ಲ್ಯೂ/69/ಸಿಎಲ್‌ಎಂ/2001 ದಿನಾಂಕ:21-11-2001ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, 
ಟಿ.ವಿ.ನರಸಿಂಹಮೂರ್ತಿ, ಸಹಕಾರ ಸಂಘಗಳ ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಆದ ನಾನು 
ಗಾಯತ್ರಿನಗರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ, ನಂ.125, 15ನೇ ಕ್ರಾಸ್‌, 2ನೇ ಹಂತ, ಮಹಾಲಕ್ಷ್ಮಿ 
ಬಡಾವಣೆ, ಬೆಂಗಳೂರು, ಈ ಸಹಕಾರ ಸಂಘವನ್ನು ಕೂಡಲೇ ಜಾರಿಗೆ ಬರುವಂತೆ ಸಮಾಪನೆಗೊಳಿಸಿ ಈ ಮೂಲಕ 
ಆದೇಶಿಸಿರುತ್ತೇನೆ. ಹಾಗೂ ಸಹಕಾರ ಸಂಘಗಳ ಕಾಯಿದೆಯ ಕಲಂ 73 ರನ್ವಯ ಸಹಕಾರ ಅಭಿವೃದ್ದಿ ಅಧಿಕಾರಿ, 
ಬೆಂಗಳೂರು ಉತ್ತರ ತಾಲ್ಲೂಕು, ಬೆಂಗಳೂರು ಇವರನ್ನು ಸದರಿ ಸಂಘದ ಸಮಾಪನಾಧಿಕಾರಿಯನ್ನಾಗಿ ಹೆಚ್ಚುವರಿ ಪ್ರಭಾರದಲ್ಲಿ 
ನೇಮಕ ಮಾಡಿ ಈ ಮೂಲಕ ಆದೇಶಿಸಿರುತ್ತೇನೆ. ಸಮಾಪನಾಧಿಕಾರಿಯವರು ಮೇಲ್ಕಂಡ ಸಹಕಾರ ಸಂಘದ ಪ್ರಭಾರವನ್ನು 
ಕೂಡಲೇ ವಹಿಸಿಕೊಂಡು, ಸಂಘದ ಸಮಾಪನಾ ಕಾರ್ಯವನ್ನು ತೀವ್ರಗತಿಯಲ್ಲಿ ಮುಗಿಸಿ, ಸಂಘದ ನೊಂದಣಿಯನ್ನು 
ರದ್ದುಪಡಿಸಲು ಆದಷ್ಟು ಬೇಗ ಪ್ರಸ್ತಾವೆಯನ್ನು ಈ ಕಛೇರಿಗೆ ಸಲ್ಲಿಸುವಂತೆ ಈ ಮೂಲಕ ಆದೇಶಿಸಿರುತ್ತೇನೆ. 

ಈ ಆದೇಶವನ್ನು ನನ್ನ ಸ್ವಹಸ್ತಾಕ್ಟರ ಹಾಗೂ ಕಛೇರಿ ಮುದ್ರೆಯೊಂದಿಗೆ ಈ ದಿನ ಅಂದರೆ ದಿನಾಂಕ: 5.7.2006 
ರಂದು ನೀಡಿರುತ್ತೇನೆ. 

ಟಿ.ವಿ. ನರಸಿಂಹಮೂರ್ತಿ 

ಪಿ.ಆರ್‌. 1076 ಸಹಕಾರ ಸಂಘಗಳ ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ. 


೨೦೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೦, ೨೦೦೬ ಭಾಗ - ೩ 





ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು-1,ಬೆಂಗಳೂರು ನಗರ ಜಿಲ್ಲೆ, ನಂ.146, 3ನೇ ಮುಖ್ಯರಸ್ತೆ, 8ನೇ ಅಡ್ಡರಸ್ತೆ, 
ಮಾರ್ಗೋಸಾ ರಸ್ತೆ, ಮಲ್ಲೇಶ್ವರಂ,ಬೆಂಗಳೂರು-03 ಇವರ ನಡವಳಿಗಳು. 
ಕ್ರಮಾಂಕ:ಡಿಆರ್‌ಬಿ-1:ಸಮಾಪನೆ:27:2006-07 ದಿನಾಂಕ: 5ನೇ ಜುಲೈ 2006. 
ವಿಷಯ: ಸ್ಥಗಿತಗೊಂಡಿರುವ ಮೈಸೂರು ಎಲೆಕ್ಟ್ರೋ ಕೆಮಿಕಲ್ಸ್‌ ಇಂಜಿನಿಯರಿಂಗ್‌ ಸಹಕಾರ ಸಂಘ ನಿ, 
ಇಂಡಸ್ಟ್ರಿಯಲ್‌ ಟೌನ್‌, ಬೆಂಗಳೂರು ಈ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆಯ ಕಲಂ 72ರನ್ವಯ ಸಮಾಪನೆ ಗೊಳಿಸುವ ಬಗ್ಗೆ. 
ಉಲ್ಲೇಖ: 1) ಸ.ಸಂ.ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು ಇವರ ಪಕಟಣೆ 
ಕ್ರಮಾಂಕ:ಜೆಆರ್‌ಬಿ/ಎಲ್‌ಕ್ಯೂಡಿ/06/ಎಲ್‌ಎಂ.ಸಿ/2004-05 ದಿನಾಂಕ:22-12-2004. 


NU 


2) ಈ ಕಛೇರಿಯ ಇದೇ ಕ್ರಮಾಂಕದ ದಿನಾಂಕ:24-05-2006ರ ನೋಟೀಸು. 


(a 


ಪ್ರಸ್ತಾವನೆ: 
ಕ ಮೈಸೂರು ಎಲೆಕ್ಟ್ರೋ ಕೆಮಿಕಲ್ಸ್‌ ಇಂಜಿನಿಯರಿಂಗ್‌ ಸಹಕಾರ ಸಂಘ ನಿ, ಇಂಡಸ್ಟ್ರಿಯಲ್‌ ಟಾನ್‌, ಬೆಂಗಳೂರು, ಈ 
ಸಹಕಾರ ಸಂಘವ್ರ ತನ್ನ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸದೇ ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುವುದಾಗಿಯೂ 
ಹಾಗೂ ಸದರೀ ಸಹಕಾರ ಸಂಘವು ನೊಂದಣಿಯಾದ ವಿಳಾಸದಲ್ಲಿ ಕರ್ತವ್ಯ ನಿರ್ವಹಿಸದೇ ಇರುವುದಾಗಿಯೂ ಈ ಕಛೇರಿಯ 
ಗಮನಕ್ಕೆ ತರಲಾಗಿತ್ತು. ಆದ್ದರಿಂದ ಈ ಸಹಕಾರ ಸಂಘವನ್ನು ಮುಂದುವರಿಸುವುದು ಸೂಕ್ತವಲ್ಲವೆಂದು ಸಹಕಾರ ಸಂಘಗಳ 
ಸಂಯುಕ್ಕ ನಿಬಂಧಕರು, ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, ಬೆಂಗಳೂರು ಇವರು ಉಲ್ಲೇಖ (1)ರಲ್ಲಿ ಕಾಣಿಸಿರುವ 
ದಿನಾಂಕ:22-12-2004ರ ಪ್ರಕಟಣೆಯ ರೀತ್ಯಾ ಮೇಲ್ಕಂಡ ಸಹಕಾರ ಸಂಘದ ಹೆಸರನ್ನು ದಿನಾಂಕ:2-3-2005ರ "ಸಂಜೆವಾಣಿ" 
ಕನ್ನಡ ದಿನಪತ್ರಿಕೆಯಲ್ಲಿ ಪ್ರಕಟಿಸಿ, ಈ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಸಂಘದ ಸದಸ್ಯರಾಗಲೀ, ಸಂಘದ ಆಡಳಿತ 
ಮಂಡಳಿಯ ಸದಸ್ಯರಾಗಲೀ, ಸಾರ್ವಜನಿಕರಾಗಲೀ ಅಥವಾ ಹಣಕಾಸು ಸಂಸ್ಥೆಗಳಾಗಲೀ ಏನಾದರೂ ಆಕ್ಬೇಪಣೆ ಗಳಿದ್ದಲ್ಲಿ, 
ಪತ್ರಿಕಾ ಪ್ರಕಟಣೆ ಹೊರಡಿಸಿದ 15 ದಿನಗಳೊಳಗಾಗಿ ಆಕ್ಬ್ಟೇಪಣೆಯನ್ನು ಸಮರ್ಥಿಸುವ ದಾಖಲಾತಿ ಗಳೊಂದಿಗೆ ಸಲ್ಲಿಸುವಂತೆ 
ಸೂಚಿಸಲಾಗಿತ್ತು. ಆದರೆ, ಮೇಲ್ಕಂಡ ಸಹಕಾರ ಸಂಘದ ಅಸ್ಥಿತ್ವದ ಬಗ್ಗೆಯಾಗಲೀ, ಇದನ್ನು ಮುಂದುವರಿಸಿಕೊಂಡು 
ಹೋಗುವ ಅವಶ್ಯಕತೆಯ ಬಗ್ಗೆಯಾಗಲೀ ಸಂಘದ ಆಡಳಿತ ಮಂಡಳಿಯ ಸದಸ್ಯರಿಂದಾಗಲೀ, ಸಂಘದ ಸದಸ್ಯರಿಂದಾಗಲೀ 
ಅಥವಾ ಸಾರ್ವಜನಿಕ ರಿಂದಾಗಲೀ, ಈವರೆಗೆ ಯಾವುದೇ ಅರ್ಜಿ ಸ್ವೀಕೃತವಾಗಿರುವುದಿಲ್ಲ. 

ಆದರೂ ಮೇಲ್ಕಂಡ ಸಹಕಾರ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳುವ 
ಮೊದಲು ಸ್ವಾಭಾವಿಕ ನ್ಯಾಯ ತತ್ವಗಳನ್ವಯ ಸಂಬಂಧಪಟ್ಟವರಿಗೆ ಅವರ ಅಹವಾಲು ಏನಾದರೂ ಇದ್ದಲ್ಲಿ ಸಲ್ಲಿಸಲು 
ಮತ್ತೊಂದು ಅವಕಾಶ ನೀಡುವುದು ಸೂಕ್ತವೆಂದು ತೀರ್ಮಾನಿಸಿ ಮೇಲ್ಕಂಡ ಸಹಕಾರ ಸಂಘದ ಅಧ್ಯಕ್ಬರು/ 
ಕಾರ್ಯದರ್ಶಿಯವರಿಗೆ. ಈ ಕಛೇರಿಯಿಂದ ನೀಡಲಾಗಿರುವ ಉಲ್ಲೇಖ(2) ರಲ್ಲಿ ಕಾಣಿಸಿರುವ ದಿನಾಂಕ:24-05-2006ರ 
ನೋಟೀಸಿನಲ್ಲಿ ಸದರೀ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72ರನೃಯ 
ಸಮಾಪನೆಗೊಳಿಸಿ, ಸಂಘದ ನೊಂದಣಿ ಯನ್ನು ಏಕೆ ರದ್ದುಗೊಳಿಸಬಾರದು ಎಂಬ ಬಗ್ಗೆ ಅವರ ವಿವರಣೆ ಏನಾದರೂ 
ಇದ್ದಲ್ಲಿ ಸದರೀ ನೋಟೀಸು ತಲುಪಿದ ಏಳು (7) ದಿನಗಳೊಳಗಾಗಿ ಈ ಕಛೇರಿಗೆ ಸಲ್ಲಿಸುವಂತೆ ನಿರ್ದೇಶಿಸಲಾಗಿತ್ತು. 


ಎ 


ತಪ್ಪಿದಲ್ಲಿ ಸದರೀ ಸಹಕಾರ ಸಂಘವನ್ನು ಸಮಾಪನೆಗೊಳಿಸಲು ಸಂಘದ ನೊಂದಣಿಯನ್ನು ರದ್ದುಪಡಿಸಲು ಸದರಿಯವರ 


ಆಕ್ಬೇಪಣೆ ಏನೂ ಇಲ್ಲವೆಂದು ಪರಿಗಣಿಸಿ, ಈ ಬಗ್ಗೆ ನಿಯಮಾನುಸಾರ ಮುಂದಿನ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು 


ಮೇಲ್ಕಂಡ ನೋಟೀಸನ್ನು ಸದರೀ ಸಂಘದ ಇತ್ತೀಚಿನ ಲಭ್ಯವಿರುವ ನೋಟೀಸಿಗೆ ಅಂಚೆ ನೊಂದಣಿ ಮೂಲಕ 
ಕಳುಹಿಸಲಾಗಿತ್ತು. ಆದರೆ ಸದರೀ ನೋಟೀಸು ಸಂಘದಿಂದ ಸ್ವೀಕೃತಗೊಳ್ಳದೆ ಅಂಚೆ ಇಲಾಖೆಯಿಂದ ಹಿಂದಿರುಗಿಸಲ್ಪಟ್ಟಿದೆ. 

ಮೇಲೆ ವಿವರಿಸಿರುವ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಮೇಲ್ಕಂಡ ಸಹಕಾರ ಸಂಘವನ್ನು 1959ರ ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆಯ ಕಲಂ 72(2)ರನ್ವಯ ಸಮಾಪನೆಗೊಳಿಸಿ ಸಂಘಕ್ಕೆ ಸಮಾಪನಾಧಿಕಾರಿಯನ್ನು ನೇಮಕ ಮಾಡುವುದು 
ಮಾತ್ರವಲ್ಲದೆ, ಸಂಘದ ನೊಂದಣಿಯನ್ನು ರದ್ದುಪಡಿಸುವುದು ಸೂಕ್ತವೆಂದು ತೀರ್ಮಾನಿಸಿದೆ. 

ಅದರಂತೆ ಈ ಕೆಳಕಂಡ ಆದೇಶ. 

ಆದೇಶ 

1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಕಲಂ 72(2)ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ 
ಕ್ರಮಾಂಕ:ಸಿಎಂಡಬ್ಲ್ಯೂ/69/ಸಿಎಲ್‌ಎಂ/2001 ದಿನಾಂಕ:21-11-2001ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, 
ಟಿ.ವಿ.ನರಸಿಂಹಮೂರ್ತಿ, ಸಹಕಾರ ಸಂಘಗಳ ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಆದ ನಾನು 
ಮೈಸೂರು ಎಲೆಕ್ಟ್ರೋ ಕೆಮಿಕಲ್ಸ್‌ ಇಂಜಿನಿಯರಿಂಗ್‌ ಸಹಕಾರ ಸಂಘ ನಿ, ಇಂಡಸ್ಟ್ರಿಯಲ್‌ ಟಾನ್‌, ಬೆಂಗಳೂರು, ಈ 
ಸಹಕಾರ ಸಂಘವನ್ನು ಕೂಡಲೇ ಜಾರಿಗೆ ಬರುವಂತೆ ಸಮಾಪನೆಗೊಳಿಸಿ ಈ ಮೂಲಕ ಆದೇಶಿಸಿರುತ್ತೇನೆ. ಹಾಗೂ ಸಹಕಾರ 
ಸಂಘಗಳ ಕಾಯಿದೆಯ ಕಲಂ 73 ರನ್ವಯ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬೆಂಗಳೂರು ಉತ್ತರ ತಾಲ್ಲೂಕು, ಬೆಂಗಳೂರು 
ಇವರನ್ನು ಸದರಿ ಸಂಘದ ಸಮಾಪನಾಧಿಕಾರಿಯನ್ನಾಗಿ ಹೆಚ್ಚುವರಿ ಪ್ರಭಾರದಲ್ಲಿ ನೇಮಕ ಮಾಡಿ ಈ ಮೂಲಕ 
ಆದೇಶಿಸಿರುತ್ತೇನೆ. ಸಮಾಪನಾಧಿಕಾರಿಯವರು ಮೇಲ್ಕಂಡ ಸಹಕಾರ ಸಂಘದ ಪ್ರಭಾರವನ್ನು ಕೂಡಲೇ ವಹಿಸಿಕೊಂಡು, 
ಸಂಘದ ಸಮಾಪನಾ ಕಾರ್ಯವನ್ನು ತೀವ್ರಗತಿಯಲ್ಲಿ ಮುಗಿಸಿ, ಸಂಘದ ನೊಂದಣಿಯನ್ನು ರದ್ದುಪಡಿಸಲು ಆದಷ್ಟು ಬೇಗ 
ಪ್ರಸ್ತಾವೆಯನ್ನು ಈ ಕಛೇರಿಗೆ ಸಲ್ಲಿಸುವಂತೆ ಈ ಮೂಲಕ ಆದೇಶಿಸಿರುತ್ತೇನೆ. 


ಭಾಗ - ೩ ಕರ್ನಾಟಕ ರಾಜ್ಯಕತ್ರ, ಗುರುವಾರ, ಆಗಸ್ಟ್‌ ೧೦, ೨೦೦೬ ೨೦೨೧ 





ಈ ಆದೇಶವನ್ನು ನನ್ನ ಸ್ವಹಸ್ತಾಕ್ಟರ ಹಾಗೂ ಕಛೇರಿ ಮುದ್ರೆಯೊಂದಿಗೆ ಈ ದಿನ ಅಂದರೆ ದಿನಾಂಕ: 5.7.2006 
ರಂದು ನೀಡಿರುತ್ತೇನೆ. 
ಟಿ.ವಿ. ನರಸಿಂಹಮೂರ್ತಿ 
ಪಿ.ಆರ್‌. 1077 ಸಹಕಾರ ಸಂಘಗಳ ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ. 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯ, 
ಬಳ್ಳಾರಿ ವಿಭಾಗ, ದಾವಣಗೆರೆ 
ಪ್ರ.ಸಂ. ಸಕಾಅದಾ:ಕಾನಪ:0'ಅ:ಸಿಆರ್‌-64/06, ದಿನಾಂಕ: 17ನೇ ಜೂನ್‌ 2006 


ಅರ್ಜಿದಾರರು: ಪ್ರತಿವಾದಿಗಳು 
1) ಶ್ರೀಮತಿ ರತ್ನಮ್ಮ 1) ಶ್ರೀ ಬಸವರಾಜ್‌ ಎಂ.ಎನ್‌, ಬಿನ್‌ ಹನುಮಂತಪ್ಪ, 
2) ಲಕ್ಷ್ಮಿ ಟ್ರ್ಯಾಕ್ಟರ್‌ ಮಾಲೀಕರು, ನಂ. ಕೆಎ-17/ಬಿ-1802-1803, 
ಇಬ್ಬರ ವಾಸ: ಪಲ್ಲಾಗಟ್ಟೆ ಗ್ರಾಮ, ಜಗಳೂರು ವಾಸ: ಪಲ್ಲಾಗಟ್ಟೆ ಗ್ರಾಮ, ಜಗಳೂರು ತಾಲ್ಲೂಕು, ದಾವಣಗೆರೆ ಜಿಲ್ಲೆ. 
ತಾಲ್ಲೂಕು, ದಾವಣಗೆರೆ ಜಿಲ್ಲೆ. 2) ದಿ ಬ್ರಾಂಚ್‌ ಮ್ಯಾನೇಜರ್‌, ದಿ ಯುನೈಟೆಡ್‌ ಇಂಡಿಯಾ ಇನ್ಸೂರೆನ್ಸ್‌ ಕಂ. ಲಿ., 
ಮಲ್ಲಿಕಾರ್ಜುನ ಕಾಂಪ್ಲೆಕ್ಸ್‌, ಪ್ರವಾಸಿ ಮಂದಿರ ರಸ್ತೆ, ದಾವಣಗೆರೆ. 
ಪ್ರಕಟಣೆ 


ರತ್ನಮ್ಮ ಮತ್ತು ಲಕ್ಷ್ಮಿ ಇವರು ಮೃತ ಶಂಕರಪ್ಪ ಇವರ ತಾಯಿ ಮತ್ತು ತಂಗಿ ಎಂದು ಅವರ ಸಾವಿಗಾಗಿ ನಷ್ಠ ಪರಿಹಾರ ಕೋರಿ ಈ 
ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಶಂಕರಪ್ಪ ರವರು ಒಂದನೇ ಪ್ರತಿವಾದಿಗಳಾದ ಶ್ರೀ ಬಸವರಾಜ್‌ ಎಂ.ಎನ್‌. ಇವರ ಟ್ರ್ಯಾಕ್ಟರ್‌ ನಲ್ಲಿ 
ಕೂಲಿ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ 
ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ 
ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೇ, ಅಂತಹವರು ಪ್ರಕಟಣೆಯು 
ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ 
ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಕಲ್ಯಾಣರಾವ್‌ ಬಿ. ಗೌಡೆ 
ಪಿ.ಆರ್‌. 1083 ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, 
ಬಳ್ಳಾರಿ ವಿಭಾಗ, ದಾವಣಗೆರೆ. 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯ, 
ಬಳ್ಳಾರಿ ವಿಭಾಗ, ದಾವಣಗೆರೆ 
ಪ್ರ.ಸಂ. ಸಕಾಅದಾ:ಕಾನಪ:D್ಭVG:ಸಿಆರ್‌-66/06, ದಿನಾಂಕ: 31ನೇ ಜುಲೈ 2006 


ಅರ್ಜಿದಾರರು: ಪ್ರತಿವಾದಿಗಳು 

1) ಶ್ರೀಮತಿ ಶಮೀಮ್‌ ಉನ್ನೀಸಾ 1) ಹೆಚ್‌.ಜಿ. ಜೀನಾಚಂದ್ರ ಬಿನ್‌ ಹೆಚ್‌.ಜಿ. ಪಾಶ್ವನಾಥ್‌ 
ಕೋಂ ದಿ ಸೈಯದ್‌ ಸಾದತ್‌ವುಲ್ಲಾ 27 ವರ್ಷ, ಟೆಂಪೋ ಟ್ರಾಕ್ಸ್‌ ಮಾಲೀಕರು, 

2) ಸೈಯದ್‌ ಮುಬಾರಕ್‌ ಬಿನ್‌ ದಿ ಸೈಯದ್‌ ಸಾದತ್‌ವುಲ್ಲಾ 7 ವರ್ಷ ನಂ. ಕೆಎ 17 ಎಂ 2977, ಬಿಳಜೋಡಿ, ಜಗಳೂರು. 

3) ಫರಹತ್‌ ಅಂಜುಮ್‌ ಬಿನ್‌ ದಿ ಸೈಯದ್‌ ಸಾದತ್‌ವುಲ್ಲಾ 5 ವರ್ಷ 2) ವಿಭಾಗಿಯ ಪ್ರಬಂಧಕರು, 

4) ಸಮೀದಭಾನು ಬಿನ್‌ ದಿ ಸೈಯದ್‌ ಸಾದತ್‌ವುಲ್ಲಾ 2 ವರ್ಷ ಯುನೈಟೆಡ್‌ ಇಂಡಿಯಾ ಇನ್ಸೂರೆನ್ಸ್‌ ಕಂ. ಲಿ., 

5) ಸೈಯದ್‌ ವಾಹಬ್‌ಸಾಬ್‌ ದಾವಣಗೆರೆ. 


ಬಿನ್‌ ಲೇಟ್‌ ಸೈಯದ್‌ ಅಬ್ದುಲ್‌ ಜಲೀಲ್‌ಸಾಬ್‌, 70 ವರ್ಷ 
6) ಸೈಯದ್‌ ಮುಸ್ತಾಕ್‌ ಬಿನ್‌ ಲೇಟ್‌ ಸೈಯದ್‌ ಸಾದತ್‌ವುಲ್ಲಾ 4 ವರ್ಷ 
7) ಸುಫೀಯಜೀ 60 ವರ್ಷ 
ಪ್ರಕಟಣೆ 
ಶಮೀಮ್‌ಉನ್ನೀಸಾ, ಸೈಯದ್‌ ಮುಬಾರಕ್‌, ಫರಹತ್‌ ಅಂಜುಮ್‌, ಸಮೀರ್‌ಬಾನು, ಸೈಯದ್‌ ಮುಸ್ತಾಕ್‌, ಸೈಯದ್‌ ವಹಾಬ್‌ಸಾಬ್‌, 
ಫೀಯಾಬೀ ಇವರ ಹೆಂಡತಿ, ಮಕ್ಕಳು ಮತ್ತು ತಂದೆ, ತಾಯಿ ಎಂದು ಅವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ 
ಲ್ಲಿಸಿರುತ್ತಾರೆ. ಮೃತ ಸೈಯದ್‌ ಸಾದತ್‌ವುಲ್ಲಾ ರವರು ಒಂದನೇ ಪ್ರತಿವಾದಿಗಳಾದ ಹೆಚ್‌.ಜಿ. ಜೀನಾಚಂದ್ರ ಬಿನ್‌ ಹೆಚ್‌.ಜಿ. ಪಾಶ್ವನಾಥ್‌ ಇವರ 


೬ 


2೬ 


ಟೆಂಪೋಟ್ರಾಕ್ಸ್‌ ನಲ್ಲಿ ಚಾಲಕನಾಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆಂದು, ಸದರಿ ಅರ್ಜಿದಾರರು 
ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೇ, 
ಅಂತಹವರು ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 
ಕಲ್ಯಾಣರಾವ್‌ ಬಿ. ಗೌಡೆ 
ಪಿ.ಆರ್‌. 1084 ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 


ಬಳ್ಳಾರಿ ವಿಭಾಗ, ದಾವಣಗೆರೆ. 


೨೦೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೦, ೨೦೦೬ ಭಾಗ - ೩ 





ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯ, 
ಬಳ್ಳಾರಿ ವಿಭಾಗ, ದಾವಣಗೆರೆ 
ಪ್ರ.ಸಂ. ಸಕಾಅದಾ:ಕಾನಪ:DV್ಭG:ಸಿಆರ್‌-67/06, ದಿನಾಂಕ: 10ನೇ ಜುಲೈ 2006 


ಅರ್ಜಿದಾರರು: ಪ್ರತಿವಾದಿಗಳು 
1) ರೇಣುಕಾ 1) ರಾಜು ಬಿನ್‌ ಶಾಂತಕುಮಾರ್‌, ಆಟೋ ಮಾಲೀಕರು, 
2) ರೇಷ್ಮಾ ನಂ. ಎಂ.ಹೆಚ್‌. 03 ಎಂ 5016, ವಾಸ: ಚಿತ್ರಗರ್ನಗಲ್ಲಿ ದಾವಣಗೆರೆ. 
3) ರಾಕೇಶ್‌ 2) ಬ್ರಾಂಚ್‌ ಮ್ಯಾನೇಜರ್‌, ದಿ ನ್ಯೂ ಇಂಡಿಯಾ ಅಶೂರೆನ್ಸ್‌ ಕಂ. ಲಿ., 
ಎಲ್ಲರ ವಾಸ: ಬಿಟ್ಟುವಳ್ಳಿ ಹೊಸ ಬಡಾವಣೆ, ದಾವಣಗೆರೆ. ನರಸರಾಜರಸ್ತೆ, ದಾವಣಗೆರೆ. 

ಪ್ರಕಟಣೆ 


1) ರೇಣುಕಾ 2) ರೇಷ್ಮಾ 3) ರಾಕೇಶ್‌ ಇವರು ಮೃತ ಗಣೇಶಪ್ಪ ಉರುಫ್‌ ಗಣೇಶ್‌ ಇವರ ಹೆಂಡತಿ ಮತ್ತು ಮಕ್ಕಳು ಎಂದು ಅವರ 
ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಗಣೇಶಪ್ಪ ಉರುಫ್‌ ಗಣೇಶ್‌ ರವರು ಒಂದನೇ 
ಪ್ರತಿವಾದಿಗಳಾದ ರಾಜು ಬಿನ್‌ ಶಾಂತಕುಮಾರ್‌ ಇವರ ಆಟೋ ದಲ್ಲಿ ಡ್ರೆವರ್‌ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ 
ಹೊಂದಿದ್ದಾರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ 
ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು ಎಂದು 
ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೇ, ಅಂತಹವರು ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ 
ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ 
ಮಾಡಲಾಗುವುದಿಲ್ಲ. 

ಕಲ್ಯಾಣರಾವ್‌ ಬಿ. ಗೌಡೆ 
ಪಿ.ಆರ್‌. 1085 ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, 
ಬಳ್ಳಾರಿ ವಿಭಾಗ, ದಾವಣಗೆರೆ. 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯ, 
ಬಳ್ಳಾರಿ ವಿಭಾಗ, ದಾವಣಗೆರೆ 
ಪ್ರ.ಸಂ. ಸಕಾಅದಾ:ಕಾನಪ:DಳG:ಸಿಆರ್‌-68/06, ದಿನಾಂಕ: 10ನೇ ಜುಲೈ 2006 


ಅರ್ಜಿದಾರರು: ಪ್ರತಿವಾದಿಗಳು 
1) ಕರಿಯಮ್ಮ ಕೋಂ ಲೇ. ಹೂವಪ್ಪ 1 ಎ.ಜೆ. ಮಲ್ಲಿಕಾರ್ಜುನಪ್ಪ ಬಿನ್‌ ಎ. ಜಯಪ್ಪ, ಟ್ರ್ಯಾಕ್ಟರ್‌ ಮಾಲೀಕರು, 
ವಾಸ: ನರಗನಹಳ್ಳಿ, ಗೊಲ್ಲರಹಟ್ಟಿ ಗ್ರಾಮ, ನಂ. ಕೆಎ-17ಟಿ-6140, 6141, ವಾಸ: ಈಚ್‌ಘಟ್ಟ ಗ್ರಾಮ, ದಾವಣಗೆರೆ ತಾ. 
ದಾವಣಗೆರೆ ತಾಲ್ಲೂಕು. 2) ದಿ ಓರಿಯಂಟಲ್‌ ಇನ್ಸೂರೆನ್ಸ್‌ ಕಂ. ಲಿ., 
ತಿಳುವಳ್ಳಿ ಕಾಂಪೈಕ್ಸ್‌, ಪಿ.ಬಿ.ರೋಡ್‌, ದಾವಣಗೆರೆ. 
ಪ್ರಕಟಣೆ 


ಕರಿಯಮ್ಮ ಇವರು ಮೃತ ನಾಗರಾಜ್‌ ಇವರ ತಾಯಿ ಎಂದು ಅವರ ಸಾವಿಗಾಗಿ ನಷ್ಠ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ 
ಸಲ್ಲಿಸಿರುತ್ತಾರೆ. ಮೃತ ನಾಗರಾಜ್‌ ರವರು ಒಂದನೇ ಪ್ರತಿವಾದಿಗಳಾದ ಎ.ಜೆ. ಮಲ್ಲಿಕಾರ್ಜುನಪ್ಪ ಇವರ ಟ್ರ್ಯಾಕ್ಟರ್‌ ನಲ್ಲಿ ಕೂಲಿ ಆಗಿ ಕೆಲಸ 
ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ 
ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ 
ಮೃತರ ಶಾಸನಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೇ, ಅಂತಹವರು ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ 
ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, 
ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 
ಕಲ್ಯಾಣರಾವ್‌ ಬಿ. ಗೌಡೆ 
ಪಿ.ಆರ್‌. 1086 ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, 
ಬಳ್ಳಾರಿ ವಿಭಾಗ, ದಾವಣಗೆರೆ. 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯ, 
ಬಳ್ಳಾರಿ ವಿಭಾಗ, ದಾವಣಗೆರೆ 
ಪ್ರ.ಸಂ. ಸಕಾಅದಾ:ಕಾನಪ:DಳG:ಸಿಆರ್‌-69/06, ದಿನಾಂಕ: 10ನೇ ಜುಲೈ 2006 


ಅರ್ಜಿದಾರರು: ಪ್ರತಿವಾದಿಗಳು 

1) ಹನುಮಕ್ಕ ಕೋಂ ತಮ್ಮಣ್ಣ 1) ಸೈಯದ್‌ ಸಾದತ್‌ ಬಿನ್‌ ಎಂ.ಪಿ. ರಿಜ್ಜಾನ್‌ ಸಾಬ್‌, ಲಾರಿ ಮಾಲೀಕರು. 
2) ತಮ್ಮಣ್ಣ ಬಿನ್‌ ಕುಂಟೆ ರಂಗಪ್ಪ ನಂ. ಕೆಎ-13/7797, ವಾಸ: ಮಾರುತಿನಗರ, ಗೋಪಾಲಪುರ ರೋಡ್‌, 
ವಾಸ: ತಮಲೇಹಳ್ಳಿ, ಜಗಳೂರು ತಾಲ್ಲೂಕು. ಚಿತ್ರದುರ್ಗ ಟೌನ್‌. 


2) ದಿ ಡಿವಿಜನಲ್‌ ಮ್ಯಾನೇಜರ್‌, ದಿ ನ್ಯೂ ಇಂಡಿಯಾ ಇನ್ಸೂರೆನ್ಸ್‌ ಕಂ. ಲಿ., 
ಸಿ.ಜಿ. ಆಸ್ಪತ್ರೆ ರೋಡ್‌, ದಾವಣಗೆರೆ. 


ಭಾಗ - ೩ ಕರ್ನಾಟಕ ರಾಜ್ಯಕತ್ರ, ಗುರುವಾರ, ಆಗಸ್ಟ್‌ ೧೦, ೨೦೦೬ ೨೦೨೩ 





ಪ್ರಕಟಣೆ 
1) ಹನುಮಕ್ಕ 2) ತಮ್ಮಣ್ಣ ಇವರು ಮೃತ ಅಂಜಿನಪ್ಪ ಇವರ ತಾಯಿ ಮತ್ತು ತಂದೆ ಎಂದು ಅವರ ಸಾವಿಗಾಗಿ ನಷ್ಠ ಪರಿಹಾರ ಕೋರಿ ಈ 
ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಅಂಜಿನಪ್ಪ ರವರು ಒಂದನೇ ಪ್ರತಿವಾದಿಗಳಾದ ಸೈಯದ್‌ ಸಾದತ್‌ ಇವರ ಲಾರಿಯಲ್ಲಿ ಕೂಲಿ ಆಗಿ 
ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ 
ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ 
ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೇ, ಅಂತಹವರು ಪ್ರಕಟಣೆಯು ಈ 
ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ 
ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 
ಕಲ್ಯಾಣರಾವ್‌ ಬಿ. ಗೌಡೆ 
ಪಿ.ಆರ್‌. 1087 ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, 
ಬಳ್ಳಾರಿ ವಿಭಾಗ, ದಾವಣಗೆರೆ. 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯ, 
ಬಳ್ಳಾರಿ ವಿಭಾಗ, ದಾವಣಗೆರೆ 
ಪ್ರ.ಸಂ. ಸಕಾಅದಾ:ಕಾನಪ:D್ಭG:ಸಿಆರ್‌-70106, ದಿನಾಂಕ: 10ನೇ ಜುಲೈ 2006 


ಅರ್ಜಿದಾರರು: ಪ್ರತಿವಾದಿಗಳು 
1) ಶ್ರೀಮತಿ ಗೀತಾ 1) ರಾಮಪ್ಪ ಲಮಾಣಿ ಬಿನ್‌ ದೀನಪ್ಪ ಲಮಾಣಿ, ಟ್ರ್ಯಾಕ್ಟರ್‌ ಮಾಲೀಕರು, 
2) ಮಾ. ರಾಹುಲ್‌ ನಂ. ಕೆಎ-27ಟಿ-7632-7633, ವಾಸ: ಮೇಡ್ದೆರಿ ತಾಂಡ, ರಾಣೆ ಬೆನ್ನೂರು ತಾ. 
ಇಬ್ಬರ ವಾಸ: ಮೇಡ್ದೆರಿ ಗ್ರಾಮ, 2) ದಿ ಬ್ರಾಂಚ್‌ ಮ್ಯಾನೇಜರ್‌, ಯುನೈಟೆಡ್‌ ಇಂಡಿಯಾ ಇನ್ಸೂರೆನ್ಸ್‌ ಕಂ. ಲಿ., 
ರಾಣೆ ಬೆನ್ನೂರು ತಾ. ಕೆ.ಎಸ್‌. ಆರ್‌.ಟಿ.ಸಿ. ಬಸ್‌ ಸ್ಟಾಂಡ್‌ ಎದುರು, ಹಾವೇರಿ. 
ಪ್ರಕಟಣೆ 


ಶ್ರೀಮತಿ ಗೀತಾ, ಮಾಸ್ಟರ್‌ ರಾಹುಲ್‌ ಇವರು ಮೃತ ರಾಮಚಂದ್ರಪ್ಪ ಇವರ ತಾಯಿ ಮತ್ತು ಮಗ ಎಂದು ಅವರ ಸಾವಿಗಾಗಿ ನಷ್ಠ 
ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ರಾಮಚಂದ್ರಪ್ಪ ರವರು ಒಂದನೇ ಪ್ರತಿವಾದಿಗಳಾದ ರಾಮಪ್ಪ ಲಮಾಣಿ ಇವರ 
ಟ್ರ್ಯಾಕ್ಟರ್‌ ನಲ್ಲಿ ಡ್ರೆವರ್‌ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. 
ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೇ, 
ಅಂತಹವರು ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ 

ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಕಲ್ಯಾಣರಾವ್‌ ಬಿ. ಗೌಡೆ 

ಪಿ.ಆರ್‌. 1088 ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, 
ಬಳ್ಳಾರಿ ವಿಭಾಗ, ದಾವಣಗೆರೆ. 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯ, 
ಬಳ್ಳಾರಿ ವಿಭಾಗ, ದಾವಣಗೆರೆ 
ಪ್ರ.ಸಂ. ಸಕಾಅದಾ:ಕಾನಪ:D್ಭG:ಸಿಆರ್‌-73/06, ದಿನಾಂಕ: 10ನೇ ಜುಲೈ 2006 


ಅರ್ಜಿದಾರರು: ಪ್ರತಿವಾದಿಗಳು 
1) ಗೌರಮ್ಮ 1) ಎನ್‌. ರಾಮಯ್ಯ ಬಿನ್‌ ನಾಗಪ್ಪ, ಲಾರಿ ಮಾಲೀಕರು, 
2) ವೀಣಾ ನಂ. ಕೆಎ-44/193, ವಾಸ: ಹೊಯ್ಸಳಕಟ್ಟೆ ಗ್ರಾಮ, ಚಿಕ್ಕನಾಯಕನ ಹಳ್ಳಿ ತಾ. 
3) ಬಸವರಾಜು ತುಮಕೂರು ಜಿಲ್ಲೆ. 
ಎಲ್ಲರ ವಾಸ: ಉಡುಗೆರೆ ಗ್ರಾಮ, ಹೊಳಲ್ಕೆರೆ 2) ದಿ ಡಿವಿಜನಲ್‌ ಮ್ಯಾನೇಜರ್‌, ದಿ ನ್ಯೂ ಇಂಡಿಯಾ ಅಶೂರೆನ್ಸ್‌ ಕಂ. ಲಿ., 
ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ. ಚಿಗಟೇರಿ ಆಸ್ಪತ್ರೆ ರೋಡ್‌, ದಾವಣಗೆರೆ. 

ಪ್ರಕಟಣೆ 


1) ಗೌರಮ್ಮ 2) ವೀಣಾ 3) ಬಸವರಾಜು ಇವರು ಮೃತ ಎಸ್‌. ನಾಗಪ್ಪ ಇವರ ಹೆಂಡತಿ ಮತ್ತು ಮಕ್ಕಳು ಎಂದು ಅವರ ಸಾವಿಗಾಗಿ ನಷ್ಟ 
ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ನಾಗಪ್ಪ ರವರು ಒಂದನೇ ಪ್ರತಿವಾದಿಗಳಾದ ಎನ್‌. ರಾಮಯ್ಯ ಇವರ 
ಲಾರಿಯಲ್ಲಿ ಕ್ಲೀನರ್‌ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ 
ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ 
ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೇ, ಅಂತಹವರು ಪ್ರಕಟಣೆಯು 
ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ 
ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಕಲ್ಯಾಣರಾವ್‌ ಬಿ. ಗೌಡೆ 
ಪಿ.ಆರ್‌. 1089 ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, 
ಬಳ್ಳಾರಿ ವಿಭಾಗ, ದಾವಣಗೆರೆ. 


೨೦೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೦, ೨೦೦೬ ಭಾಗ - ೩ 





ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯ, 
ಬಳ್ಳಾರಿ ವಿಭಾಗ, ದಾವಣಗೆರೆ 
ಪ್ರ.ಸಂ. ಸಕಾಅದಾ:ಕಾನಪ:€Tಸ:ಸಿಆರ್‌-70106, ದಿನಾಂಕ: 10ನೇ ಜುಲೈ 2006 


ಅ 


ಅರ್ಜಿದಾರರು: ಪ್ರತಿವಾದಿಗಳು 
1) ಗೌರಮ್ಮ ಮತ್ತಿತರ 5 ಜನರು 1) ಆರ್‌. ಮಂಜುನಾಥ್‌ ಬಿನ್‌ ರಂಗಪ್ಪ, ಟೆಂಪೋ ಮಾಲೀಕರು, 
ಎಲ್ಲರ ವಾಸ: ರಂಗಾಪುರ ಗ್ರಾಮ, ಗೌಡನಹಳ್ಳಿ ನಂ. ಕೆಎ.16/8813, ವಾಸ: ಭಾವನ ನಿಲಯ, ತರಕಾರಿ ಮಾರ್ಕೆಟ್‌ ರೋಡ್‌, 
ಪೋಸ್ಟ್‌, ಜವಗೊಂಡನಹಳ್ಳಿ ಹೋಬಳಿ, ಯರಬಳ್ಳಿ 
ಹಿರಿಯೂರು ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ. 2) ದಿ ಡಿವಿಜನಲ್‌ ಮ್ಯಾನೇಜರ್‌, ದಿ ನ್ಯೂ ಇಂಡಿಯಾ ಅಶೂರೆನ್ಸ್‌ ಕಂ. ಲಿ., 
ಸಿಜಿ ಆಸ್ಪತ್ರೆ ರೋಡ್‌, ದಾವಣಗೆರೆ. 
ಪ್ರಕಟಣೆ 


ಶ್ರೀ ಗೌರಮ್ಮ ಮತ್ತಿತರ 5 ಜನರು ಇವರು ಮೃತ ಕರಿಯಣ್ಣ ಇವರ ಹೆಂಡತಿ ಮತ್ತು ಮಕ್ಕಳು ಎಂದು ಅವರ ಸಾವಿಗಾಗಿ ನಷ್ಠ ಪರಿಹಾರ 
ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಕರಿಯಣ್ಣ ರವರು ಒಂದನೇ ಪ್ರತಿವಾದಿಗಳಾದ ಎನ್‌. ರಾಮಯ್ಯ ಇವರ ಟೆಂಪೋದಲ್ಲಿ 
ಕ್ಲೀನರ್‌ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ 
ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ 
ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೇ, ಅಂತಹವರು ಪ್ರಕಟಣೆಯು 
ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ 
ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಕಲ್ಯಾಣರಾವ್‌ ಬಿ. ಗೌಡೆ 
ಪಿ.ಆರ್‌. 1090 ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, 
ಬಳ್ಳಾರಿ ವಿಭಾಗ, ದಾವಣಗೆರೆ. 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯ, 
ಬಳ್ಳಾರಿ ವಿಭಾಗ, ದಾವಣಗೆರೆ 

ಪ್ರ.ಸಂ. ಸಕಾಅದಾ:ಕಾನಪ:€7ಸ:ಸಿಆರ್‌-71/06, ದಿನಾಂಕ: 10ನೇ ಜುಲೈ 2006 


ಳು 


ಅರ್ಜಿದಾರರು: ಪ್ರತಿವಾದಿಗಳು 

ರಮಿಕಿ ಬಾಯಿ ಕೋಂ ಚಂದ್ರನಾಯ್ಕ 1) ಬಿ. ಚಂದ್ರನಾಯ್ಕ ಬಿನ್‌ ಬೀಮನಾಯ್ಕ, ಟ್ರ್ಯಾಕ್ಟರ್‌ ಮಾಲೀಕರು, 

ವಾಸ: ಬಂಡೆಬೊಮನ್ನಹಳ್ಳಿ, ಹೊಳಲ್ಕೆರೆ ತಾಲ್ಲೂಕು, ನಂ. ಕೆಎ-35/1440-1441, ವಾಸ: ಮಾಚಿಹಳ್ಳಿ ತಾಂಡ, ಮಾಚಿಹಳ್ಳಿ ಪೋಸ್ಟ್‌, 
ಚಿತ್ರದುರ್ಗ ಜಿಲ್ಲೆ ದಾವಣಗೆರೆ ಜಿಲ್ಲೆ. 


2) ದಿ ಯುನೈಟೆಡ್‌ ಇಂಡಿಯಾ ಇನ್ಸೂರೆನ್ಸ್‌ ಕಂ. ಲಿ., 
ಡಿವಿಜನಲ್‌ ಮ್ಯಾನೇಜರ್‌, ಪಿ.ಜೆ. ಬಡಾವಣೆ, ದಾವಣಗೆರೆ. 
ಪ್ರಕಟಣೆ 

ರಮಿಕಿ ಬಾಯಿ ಇವರು ಮೃತ ಮೂರ್ತಿ ನಾಯಕ್‌ ಇವರ ತಾಯಿ ಎಂದು ಅವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ 
ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಮೂರ್ತಿ ನಾಯಕ್‌ ರವರು ಒಂದನೇ ಪ್ರತಿವಾದಿಗಳಾದ ಬಿ. ಚಂದ್ರನಾಯಕ್‌ ಇವರ ಟ್ರ್ಯಾಕ್ಟರ್‌ ನಲ್ಲಿ 
ಡ್ರೈವರ್‌ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ 
ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ 
ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೇ, ಅಂತಹವರು ಪ್ರಕಟಣೆಯು 
ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ 
ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಕಲ್ಯಾಣರಾವ್‌ ಬಿ. ಗೌಡೆ 
ಪಿ.ಆರ್‌. 1091 ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, 
ಬಳ್ಳಾರಿ ವಿಭಾಗ, ದಾವಣಗೆರೆ. 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯ, 
ಬಳ್ಳಾರಿ ವಿಭಾಗ, ದಾವಣಗೆರೆ 

ಪ್ರ.ಸಂ. ಸಕಾಅದಾ:ಕಾನಪ:€Tಸ:ಸಿಆರ್‌-72/06, ದಿನಾಂಕ: 10ನೇ ಜುಲೈ 2006 


ಳು 


ಅರ್ಜಿದಾರರು: ಪ್ರತಿವಾದಿಗಳು 

1) ಗೌರಮ್ಮ 1) ಎಂ.ಬಿ. ಚಂದ್ರಶೇಖರ್‌ ಬಿನ್‌ ಎಂ.ಎಸ್‌. ತಿಪ್ಪೇಸ್ವಾಮಿ, ಬಸ್‌ ಮಾಲೀಕರು, 
2) ಮುರುಗೇಶಿ ನಂ. ಕೆಎ 16ಎ 7425, ಶ್ರೀ ತಿಪ್ಪೇಸ್ವಾಮಿ ಟ್ರಾನ್ಸ್‌ಪೋರ್ಟ್‌ ಸರ್ವಿಸ್‌, 
ವಾಸ: ನಕ್ಕಿ ಕೆರೆ, ಹೊಸದುರ್ಗ ತಾಲ್ಲೂಕು. ಕೆ.ಎಸ್‌.ಆರ್‌.ಟಿ.ಸಿ. ಡಿಪೋ ರೋಡ್‌, ಚರ್ಚ್‌ ಬಡಾವಣೆ, ಚಿತ್ರದುರ್ಗ. 


2) ದಿ ಬ್ಯಾಂಚ್‌ ಮ್ಯಾನೇಜರ್‌, ನ್ಯಾಷನಲ್‌ ಇನ್ಸೂರೆನ್ಸ್‌ ಕಂ. ಲಿ., 
ಲಕ್ಷ್ಮಿ ಬಜಾರ್‌, ಚಿತ್ರದುರ್ಗ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೦, ೨೦೦೬ ೨೦೨೫ 





ಪ್ರಕಟಣೆ 
1) ಗೌರಮ್ಮ 2) ಮುರುಗೇಶಿ ಇವರು ಮೃತ ಸಿದ್ದಪ್ಪ ಇವರ ತಾಯಿ ಮತ್ತು ಮಗ ಎಂದು ಅವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ 
ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಸಿದ್ದಪ್ಪ ರವರು ಒಂದನೇ ಪ್ರತಿವಾದಿಗಳಾದ ಎಂ.ಟಿ. ಚಂದ್ರಶೇಖರ್‌ ಇವರ ಬಸ್‌ನಲ್ಲಿ ಕಂಡಕ್ಟರ್‌ ಆಗಿ 
ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ 
ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ 
ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೇ, ಅಂತಹವರು ಪ್ರಕಟಣೆಯು ಈ 
ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ 

ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಕಲ್ಯಾಣರಾವ್‌ ಬಿ. ಗೌಡೆ 
ಪಿ.ಆರ್‌. 1092 ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, 
ಬಳ್ಳಾರಿ ವಿಭಾಗ, ದಾವಣಗೆರೆ. 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯ, 
ಬಳ್ಳಾರಿ ವಿಭಾಗ, ದಾವಣಗೆರೆ 
ಪ್ರ.ಸಂ. ಸಕಾಅದಾ:ಕಾನಪ:€TA:ಸಿಆರ್‌-74/06, ದಿನಾಂಕ: 10ನೇ ಜುಲೈ 2006 


ಅರ್ಜಿದಾರರು: ಪ್ರತಿವಾದಿಗಳು 
1) ಶ್ರೀಮತಿ ಫಾತೀಮಾಬೀ ಕೋಂ ಲೇಟ್‌ ವಾಹೀದ್‌ ಶೇಖ್‌ 1) ಎಸ್‌.ಕೆ. ಇನಾಯತ್‌ಉಲ್ಲಾ ಬಿನ್‌ ಎಸ್‌.ಕೆ. ಉಬೇದುಲ್ಲಾ, 39 ವರ್ಷ 
ಅಲಿಯಾಸ್‌ ಅಬ್ದುಲ್‌ ವಾಹೀದ್‌ ಸಾಬ್‌, 60 ವರ್ಷ ಮಿನಿಲಾರಿ ಮಾಲೀಕರು, ನಂ. ಕೆಎ-16 : ಡಿ-9332, 
2) ನವೀದ್‌ ಬಿನ್‌ ಲೇಟ್‌ ವಾಹೀದ್‌ ಶೇಖ್‌ ಅಲಿಯಾಸ್‌ ವಾಸ: ಎಸ್‌ಕೆಒ ಟ್ರಾನ್ಸ್‌ಪೋರ್ಟ್‌, ಪ್ರಸನ್ನ ಟಾಕೀಸ್‌ ರಸ್ತೆ, ಚಿತ್ರದುರ್ಗ. 
ಅಬ್ದುಲ್‌ ವಾಹೀದ್‌ಸಾಬ್‌, 30 ವರ್ಷ 2) ದಿ. ಡಿವಿಜನಲ್‌ ಮ್ಯಾನೇಜರ್‌, ನ್ಯಾಷನಲ್‌ ಇನ್ಸೂರೆನ್ಸ್‌ ಕಂಪನಿ ಲಿ., 
ವಾಸ: 2ನೇ ಮೇನ್‌, 2ನೇ ಕ್ರಾಸ್‌, ಅಜಾದ್‌ನಗರ, ಬಾಪೂಜಿ ಡೆಂಟಲ್‌ ಕಾಲೇಜ್‌ ರಸ್ತೆ, ದಾವಣಗೆರೆ. 
ಚಿತ್ರದುರ್ಗ. 

ಪ್ರಕಟಣೆ 


ಶ್ರೀಮತಿ ಫಾತೀಮಾಬೀ ಬಿನ್‌ ಅಬೀದ್‌ ಅಲಿಯಾಸ್‌ ಡಬ್ಲೂ. ಮಹಮದ್‌ ಅಬ್ದಿನ್‌, ನವೀದ್‌ ಬಿನ್‌ ಲೇಟ್‌ ವಾಹೀದ್‌ ಶೇಖ್‌ ತಮ್ಮ 
ಅಬೀದ್‌ ಅಲಿಯಾಸ್‌ ಡಬ್ಲೂ ಮಹಮದ್‌ ಅಬ್ದಿನ್‌ ಇವರು ಮೃತ ಅಬೀದ್‌ ಅಲಿಯಾಸ್‌ ಡಬ್ಲ್ಯೂ ಮಹಮದ್‌ ಅಬ್ದಿನ್‌ ಇವರ ತಾಯಿ ಮತ್ತು ಅಣ್ಣ 
ಎಂದು ಅವರ ಸಾವಿಗಾಗಿ ನಷ್ಠ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಅಬೀದ್‌ ಅಲಿಯಾಸ್‌ ಡಬ್ಲ್ಯೂ ಮಹಮದ್‌ 
ಅಬ್ದಿನ್‌ ರವರು ಒಂದನೇ ಪ್ರತಿವಾದಿಗಳಾದ ಎಸ್‌.ಕೆ.ಇನಾಯತ್‌ಉಲ್ಲಾ ಇವರ ಮಿನಿಲಾರಿಯಲ್ಲಿ ಚಾಲಕ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ 
ಅಪಘಾತದಲ್ಲಿ ಮರಣ ಹೊಂದಿದ್ದಾರೆಂದು, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ 
ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ 
ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೇ, ಅಂತಹವರು ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 
30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ 
ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 

ಕಲ್ಯಾಣರಾವ್‌ ಬಿ. ಗೌಡೆ 
ಪಿ.ಆರ್‌. 1093 ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, 
ಬಳ್ಳಾರಿ ವಿಭಾಗ, ದಾವಣಗೆರೆ. 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯ, 
ಬಳ್ಳಾರಿ ವಿಭಾಗ, ದಾವಣಗೆರೆ 
ಪ್ರ.ಸಂ. ಸಕಾಅದಾ:ಕಾನಪ:€7ಸ:ಸಿಆರ್‌-75106, ದಿನಾಂಕ: 10ನೇ ಜುಲೈ 2006 


ಅರ್ಜಿದಾರರು: ಪ್ರತಿವಾದಿಗಳು 

1) ಎಸ್‌. ನಗೀನ ಬಾನು 1) ಶ್ರೀ ಜೆ. ವೆಂಕಟೇಶ್‌ ಬಿನ್‌ ಎನ್‌. ಜಯಣ್ಣ, ಲಾರಿ ಮಾಲೀಕರು, 

2) ಎಸ್‌. ಮಜಿಸೀಮು ನಂ. ಕೆಎ 16ಎ-1938, ವಾಸ: ಮೆ. ಎನ್‌. ಜಯಣ್ಣ ಅಂಡ್‌ ಸನ್ಸ್‌, ಎಸ್ಸಾರ್‌ 
ಇಬ್ಬರ ವಾಸ: ಅಂಬೇಡ್ಕರ್‌ ನಗರ, ಚಳ್ಳಕೆರೆ ಆಯಲ್‌ ಡೀಲರ್ಸ್‌, ಪಾವಗಡ ರೋಡ್‌, ಚಳ್ಳಕೆರೆ. 


2) ದಿ. ಡಿವಿಜನಲ್‌ ಮ್ಯಾನೇಜರ್‌, ದಿ. ನ್ಯೂ ಇಂಡಿಯಾ ಅಶೂರೆನ್ಸ್‌ ಕಂ. ಲಿ., 
ಪಿ.ಜೆ. ಬಡಾವಣೆ, ದಾವಣಗೆರೆ. 
ಪ್ರಕಟಣೆ 
1) ಎಸ್‌. ನಗೀನ ಬಾನು 2) ಎಸ್‌. ಮಜಿಸೀಮು ಇವರು ಮೃತ ಪಿ. ಅಬೀಬುಲ್ಲಾ ಇವರ ಹೆಂಡತಿ ಮತ್ತು ಮಗಳು ಎಂದು ಅವರ 
ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಪಿ. ಅಬೀಬುಲ್ಲಾ ರವರು ಒಂದನೇ ಪ್ರತಿವಾದಿಗಳಾದ ಶ್ರೀ 
ಜೆ.ವೆಂಕಟೇಶ್‌ ಇವರ ಲಾರಿಯಲ್ಲಿ ಡ್ರೆವರ್‌ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆಂದು, ಸದರಿ 
ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ 
ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ ಯಾರಾದರೂ ಮೃತರ ಶಾಸನಬದ್ಧ ವಾರಸುದಾರರು ಎಂದು ಪರಿಗಣಿಸಬೇಕೆಂದು 





೨೦೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೦, ೨೦೦೬ ಭಾಗ - ೩ 
ಪ್ರಾರ್ಥಿಸುವುದಾದರೇ, ಅಂತಹವರು ಪ್ರಕಟಣೆಯು ಈ ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ 
ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು, ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ 
ಮಾಡಲಾಗುವುದಿಲ್ಲ. 

ಕಲ್ಯಾಣರಾವ್‌ ಬಿ. ಗೌಡೆ 
ಪಿ.ಆರ್‌. 1094 ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, 


ಬಳ್ಳಾರಿ ವಿಭಾಗ, ದಾವಣಗೆರೆ. 
LAKE DEVELOPMENT AUTHORITY 
Office of the Chief Executive Officer, Lake Development Authority, 2nd Floor, Parisara Bhavan, 
# 49, Church Street, Bangalore-560 001 

CORRIGENDUM No. CEO/LDA/RIA/29/2005-06/260, Dated: 7th July 2006 
In the notification regarding Right Information Act - 2005, issued by this office and in continuation 
to this office even letter No., Dtd: 21.09.2005, the following modification is brought to the notice of the 

concerned. 
Right to information Act 

2005 sec 5 (1) 





Appointed as “Public Information Place of Work 
Officer" 
1. Assistant Director of Fisheries, Lake Lake Development Authority, 
Development Authority, Bangalore. Bangalore. 
Assistant Director of Fisheries, Lake Development Authority, Bangalore is 
substituted by Senior Assistant Director of Fisheries, Lake Development 
Authority, Bangalore as "Public Information Officer". 
Appointed as "Appellate Authority" 
1. Deputy Conservator of Forests, Lake Lake Development Authority, 
Development Authority, Bangalore Bangalore. 
Deputy Conservator of Forests, Lake Development Authority, Blore is 
substituted by Conservator of Forests, Lake Development Authority, 
Bangalore, as "Appellate Authority". 

















Right to information Act 
2005 sec 19 (1) 























Chief Executive Officer, 

PD-78 Lake Development Authority. 
ಫಾರಂ ನಂ - 11 
38ನೇ ರೂಲ್ಲಿನ 7ನೇ ಕಾಲಂ ಸ್ಲಿರಾಸ್ತಿಯನ್ನು ಕೊಂಡದಕ್ಕೆ ಪ್ರಕಟಣೆ 

ಶಿವಮೊಗ್ಗ ಜಿಲ್ಲೆ, ಭದ್ರಾವತಿ ತಾಲ್ಲೂಕು, ಭದ್ರಾವತಿ ನಗರದ 4ನೇ ಕ್ರಾಸ್‌, ಓ.ಎಸ್‌.ಎಂ. ವಾಸಿಯಾದ, ಶ್ರೀ ಮಹಮದ್‌ ಇಕ್ಬಾಲ್‌ 
ಅಹಮದ್‌ ಬಿನ್‌ ಟಿ.ನಜೀರ್‌ ಅಹಮದ್‌ ಇವರು ಈ ಕೆಳಗೆ ತೋರಿಸಿದ ಸ್ಥಿರ ಸ್ವತ್ತುಗಳನ್ನು ಬಹಿರಂಗ ಹರಾಜಿನಲ್ಲಿ 2005ನೇ ಇಸವಿ ಸೆಪ್ಟೆಂಬರ್‌ 2ನೇ 
ತಾರೀಖಿನಲ್ಲಿ ಕ್ರಯಕ್ಕೆ ಪಡೆದುಕೊಂಡಿದ್ದಾಗ್ಯೂ ಮತ್ತು ದರಖಾಸ್ತು ಹಣ ರೂ.57,000/- ಗಳನ್ನು ಸಂಪೂರ್ಣವಾಗಿ ಪಾವತಿ ಮಾಡಿದ್ದಾಗ್ಯೂ ಈ ಮೂಲಕ 
ಎಲ್ಲಾ ಜನರಿಗೆ ಬಹಿರಂಗವಾಗಿ ತಿಳಿಸೋಣವಾಗುತ್ತದೆ. ಆದ ಪ್ರಯುಕ್ತ ಸದರಿ ಸ್ಥಿರ ಸ್ವತ್ತುಗಳಲ್ಲಿರುವ ಬಾಕಿದಾರರು ಎಲ್ಲಾ ಹಕ್ಕು-ವ-ಪ್ರಯೋಜನಗಳಿಗೆ 
ಸದರಿ ಶ್ರೀ ಮಹಮದ್‌ ಇಕ್ಬಾಲ್‌ ಅಹಮದ್‌ ಬಿನ್‌ ಟಿ.ನಜೀರ್‌ ಅಹಮದ್‌, ಇವರು ಉತ್ತರಾಧಿಕಾರಿಗಳಾಗಿದ್ದಾರೆ ಎಂಬುದಾಗಿ ಈ ಮೂಲಕ 
ದ್ವಢಪಡಿಸೋಣವಾಗಿರುತ್ತದೆ. 



































ಗ್ರಾಮ ಮತ್ತು | ಸ್ಥಿರ ಸ್ವತ್ತುಗಳ ವಿವರ ಖಾತೆ ನಂ. ಸಿರಾಸ್ತಿಯ ವಿವರ ಷರಾ 
ತಾಲ್ಲೂಕು ಸರ್ವೆ ನಂ. ಖಾತೆದಾರರ ಅಂದಾಜು 
ಹೆಸರು ವಿಸ್ತೀರ್ಣ 
ಶಿವಮೊಗ್ಗ 5.1 ಅಡಿ ಅಗಲ ನಗರ ಸಭೆ ಎಸ್‌. ಬಶೀರ್‌ 5.1 ಅಡಿ ಅಗಲ ಸದರಿ ಸ್ವತ್ತುಗಳನ್ನು ಹಮ್‌ದರ್ದ್‌ 
ನಗರ ಹಾಗೂ 11.4 ಅಡಿ | ಅಸೆಸ್ಸ್‌ಮೆಂಟ್‌ | ಅಹಮದ್‌ ಬಿನ್‌ | ಹಾಗೂ 11.4 ಅಡಿ ಕೋ-ಅಪರೇಟಿವ್‌ ಸೊಸೈಟಿ, 
ಪಂಚವಟಿ ಉದ್ದ ಮಂಗಳೂರು | ನಂ.48/48/46 ಮಹಮದ್‌ ಉದ್ದ ಮಂಗಳೂರು ಶಿವಮೊಗ್ಗ ಇವರಿಗೆ ಬರಬೇಕಾದ 
ಕಾಲೋನಿ ಹಂಚಿನ ಮಳಿಗೆ ಸಾಲರ್‌ ಹಂಚಿನ ಮಳಿಗೆ ಬಾಕಿ ಮೊಬಲಗಿಗಾಗಿ ಬಹಿರಂಗ 
ಇರುವ ಸ್ಟಿರಾಸ್ತಿ ಇರುವ ಸ್ಥಿರಾಸ್ತಿ ಹರಾಜು ಮಾಡಿರುತ್ತದೆ. 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಪಿ.ಆರ್‌. 1104 ಶಿವಮೊಗ್ಗ ಉಪವಿಭಾಗ, ಶಿವಮೊಗ್ಗ. 
ಫಾರಂ ನಂ - 11 


38ನೇ ರೂಲ್ಲಿನ 7ನೇ ಕಾಲಂ ಅನ್ವಯ ಸ್ಲಿರಾಸ್ತಿಯನ್ನು ಕೊಂಡದಕ್ಕೆ ಪ್ರಕಟಣೆ 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ತಾಲ್ಲೂಕು, ಶಿವಮೊಗ್ಗ ನಗರದ ಎಲೆರೇವಣ್ಣನ ಕೇರಿ, ವಾಸಿಯಾದ ಶ್ರೀಮತಿ ಗಾಯತ್ರಿ ಕೋಂ ಮಂಜುನಾಥ 
ವಿ.ಶೇಟ್‌ ಇವರು ಈ ಕೆಳಗೆ ತೋರಿಸಿದ ಸ್ಥಿರ ಸ್ವತ್ತುಗಳನ್ನು ಬಹಿರಂಗ ಹರಾಜಿನಲ್ಲಿ 2005ನೇ ಇಸವಿ ಸೆಪ್ಟೆಂಬರ್‌ 28ನೇ ತಾರೀಖಿನಲ್ಲಿ ಕ್ರಯಕ್ಕೆ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೦, ೨೦೦೬ ೨೦೨೭ 





ಪಡೆದುಕೊಂಡಿದ್ದಾಗ್ಯೂ ಮತ್ತು ದರಖಾಸ್ತು ಹಣ ರೂ.4,10,000/- ಗಳನ್ನು ಸಂಪೂರ್ಣವಾಗಿ ಪಾವತಿ ಮಾಡಿದ್ದಾಗ್ಯೂ ಈ ಮೂಲಕ ಎಲ್ಲಾ ಜನರಿಗೆ 
ಬಹಿರಂಗವಾಗಿ ತಿಳಿಸೋಣವಾಗುತ್ತದೆ. ಆದ ಪ್ರಯುಕ್ತ ಸದರಿ ಸ್ಥಿರ ಸ್ವತ್ತುಗಳಲ್ಲಿರುವ ಬಾಕಿದಾರರು ಎಲ್ಲಾ ಹಕ್ಕು-ವ-ಪ್ರಯೋಜನಗಳಿಗೆ ಸದರಿ ಶ್ರೀ 
ಗಾಯತ್ರಿ ಕೋಂ ಮಂಜುನಾಥ ವಿ.ಶೇಟ್‌, ಇವರು ಉತ್ತರಾಧಿಕಾರಿಗಳಾಗಿದ್ದಾರೆ ಎಂಬುದಾಗಿ ಈ ಮೂಲಕ ದೃಢಪಡಿಸೋಣವಾಗಿರುತ್ತದೆ. 


























ಗ್ರಾಮ ಮತ್ತು | ಸ್ಥಿರ ಸ್ವತ್ತುಗಳ ಖಾತೆ ನಂ. ಸಿರಾಸ್ತಿಯ ವಿವರ ಷರಾ 
ತಾಲ್ಲೂಕು ವಿವರ ಸರ್ವೆ ನಂ. ಖಾತೆದಾರರ ಹೆಸರು ಅಂದಾಜು 
ವಿಸ್ತೀರ್ಣ 
ಶಿವಮೊಗ್ಗ 10X34 ಅಡಿ ನಗರ ಸಭೆ 1. ಅರ್ಜುನ್‌ ಎಸ್‌. ಪಾಟೀಲ್‌ | 10X51.75 ಸದರಿ ಸ್ವತ್ತುಗಳನ್ನು ಶ್ರೀ ಕಾಳಿಕಾ 
ನಗರ ಆರ್‌.ಸಿ.ಸಿ. ಖಾತೆ 2. ವಿಜಯ ಕುಮಾರ್‌ ಪರಮೇಶ್ವರಿ ಕೋ-ಅಪರೇಟಿವ್‌ 
ಎಲೆರೇವಣ್ಣನ ಮನೆ ನಂ.603-199 ಸೊಸೈಟಿ, ಶಿವಮೊಗ್ಗ ಇವರಿಗೆ 
ಕೇರಿ ಬರಬೇಕಾದ ಬಾಕಿ ಮೊಬಲಗಿಗಾಗಿ 
ಬಹಿರಂಗ ಹರಾಜು ಮಾಡಿರುತ್ತದೆ. 











ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಪಿ.ಆರ್‌. 1105 ಶಿವಮೊಗ್ಗ ಉಪವಿಭಾಗ, ಶಿವಮೊಗ್ಗ. 
PROCEEDINGS OF ASSISTANT REGISTRAR OF CO-OPERATIVE SOCIETIES, SHIMOGA SUB- 
DIVISION, SHIMOGA. 
Sub: Confirmation of sale of immovable property pertaining to the judgement debtor Sri 
Bashir ahamad 5/0 Mahamad Salar Sultan Market, A.A. Circle, Shimoga Town under 
execution No.120/02-03 and O.S.No.800/97-98 and in the file of Asst. Registrar of Co- 
operative Societies, Shimoga issue of Order Reg. 
Ref: Report of Sale Officer-1 Office of the Assistant Registrar of Co-operative Societies, 
Shimoga vide Ref. Letter dated: 28.11.2005. 
PREAMBLE: 

The Secretary, Hamdard Co-Operative Societies, Shimoga has filed a dispute under Sec.70 of 
Karnataka Co-Operative Societies Act, 1959 against the member Sri Bashir ahamad, Sultan Market, 
A.A.Circle, Shimoga Town. Before the Assistant Registrar of Co-Operative Societies, Shimoga vide 
dispute No.800/97-98 and obtained an award against the said member for recovery of the debt due by the 
said member for recovery of the debt to the above said Secretary of the dated: 30.08.2002 the execution 
proceedings under execution on petition No.120/2002-03. On the file of this office has been taken against 
the judgement debtors. As per the K.C.S. Act and Rules the sale Officer-1, Assistant Registrar of Co- 
operative socieites, Shimoga has brought the mortgaged property of the judgement debtor Sri Bashir 
ahamad, Sultan Market, A.A. Circle, Shimoga Town into sale for recovery of the decretal dues of the 
Societies. In order to realize the dues the sale in public auction was conducted on dated: 02.09.2005. 
After observing procedural formalties ennumeratal under Rule 38 of KCS Rule 1960 in public auction the 
said scheduled mortgage property was sold to the highest bidder Sri Mahamad Iqbal ahamd S/o T. Najir 
ahamad, 4th Cross, O.S.M. Bhadravathi to the extent of Rs.57,000/- (Rupees Fifty-seven Thousand Only) 
there is no objection from anybody either before the sale or after the sale of 30 days from the above. The 
sale conducted on 02.09.2005 in order and to made it as absolute and hence the following order. 

ORDER No. ARCS 24/ABN/EXN/2/2005-06/637, Dated: 13th July 2006 

In exercise of the power conferred under Rule 38(6)(a) of Karnataka Co-Operative Societies Act, 
1959 and Rule 1960 read with Government Notification No. CMW/69.CLM/2001 dated: 21.11.2001. The 
Sale of immovable property detailed in the schedule here under the execution proceedings of execution 
petition was sold on public auction conducted by the Sale Officer-1, Office of the Assistant Registrar of 
Co-operative societies, Shimoga. On 02.09.2005 is hereby confirmed in favour of the auction. Purchaser 
Sri Mahamad 10015 ahamd S/o T. Najir ahamad, 4th Cross, O.S.M. Bhadravathi for an amount of 
Rs.57,000/- (Rupees Fifty-seven Thousand Only). 

The Sale Certificate as required under Sub Rule (7) of Rule 38 of K.C.S. Rules 1960 is issued 
separately to the purchaser. 

SCHEDULE OF PROPERTY 
Sl.No. Name of the Khatedar Village / Taluk Property Khata No. 
1 Sri Bashir ahamad 5/0 Panchavati Clone 5.1 48/48/46 
Mahamad Salar Shimoga. 11.4 


























೨೦೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೦, ೨೦೦೬ ಭಾಗ - ೩ 





Bounded by: 
East ಕ Site No. 07 
West ಕ Site No. 068 
North ೯ Road; 
South ಕಿ Site No.6 in 'B' Black 


Given under my hand and seal on this 13th Day July 2006. 
Asst. Registrar of Co-Op. Societies, 
PR-1106 Shimoga Sub-Division, Shimoga. 
PROCEEDINGS OF ASSISTANT REGISTRAR OF CO-OPERATIVE SOCIETIES, SHIMOGA SUB- 
DIVISION, SHIMOGA. 

Sub: Confirmation of sale of immovable property pertaining to the judgement debtor Late 
S.Fayaj Legal heirs 1. Smt. Nasarin Begam W/o Sri Late S.Fayaj 2. Mahamad Usaman 
5/0 Late 5. Fayaj 3. Tahasina Banu, Sri Late S.Fayaj Shimoga, Town under execution 
No.121/02-03 and O.S.No.804/97-98 and in the file of Asst. Registrar of Co-operative 
Societies, Shimoga issue of Order Reg. 

Ref: Report of Sale Officer-1 Office of the Assistant Registrar of Co-operative Societies, 
Shimoga vide Ref. Letter dated: 28.11.2005. 

PREAMBLE: 

The Secretary, Hamdard Co-Operative Societies, Shimoga has filed a dispute under Sec.70 of 
Karnataka Co-Operative Societies Act, 1959 against the member Late S.Fayaj Legal heirs 1. Smt. 
Nasarin Begam W/o Sri Late S.Fayaj 2. Mahamad Usaman S/o Late 5. Fayaj 3. Tahasina Banu, Sri Late 
S.Fayaj Shimoga Town. Before the Assistant Registrar of Co-Operative Societies, Shimoga vide dispute 
No.804/97-98 and obtained an award against the said member for recovery of the debt due by the said 
member for recovery of the debt to the above said Secretary of the dated: 30.08.2002 the execution 
proceedings under execution on petition No.121/2002-03. On the file of this office has been taken against 
the judgement debtors. As per the K.C.S. Act and Rules the sale Officer-1, Assistant Registrar of Co- 
operative socieites, Shimoga has brought the mortgaged property of the judgement debtor Late S.Fayaj 
Legal heirs 1. Smt. Nasarin Begam W/o Sri Late S.Fayaj 2. Mahamad Usaman S/o Late S. Fayaj 3. 
Tahasina Banu, Sri Late S.Fayaj Shimoga Town into sale for recovery of the decretal dues of the 
Societies. In order to realize the dues the sale in public auction was conducted on dated: 02.09.2005. 
After observing procedural formalties ennumeratal under Rule 38 of KCS Rule 1960 in public auction the 
said scheduled mortgage property was sold to the highest bidder Sri Mahamad Iqbal ahamd 5/0 T. Nair 
ahamad, 4th Cross, O.S.M. Bhadravathi to the extent of Rs.57,000/- (Rupees Fifty-seven Thousand Only) 
there is no objection from anybody either before the sale or after the sale of 30 days from the above. The 
sale conducted on 02.09.2005 in order and to made it as absolute and hence the following order. 

ORDER No. ARCS 24/ABN/EXN/4/2005-06, Dated: 13th July 2006 

In exercise of the power conferred under Rule 38(6)(a) of Karnataka Co-Operative Societies Act, 
1959 and Rule 1960 read with Government Notification No. CMW/69.CLM/2001 dated: 21.11.2001. The 
Sale of immovable property detailed in the schedule here under the execution proceedings of execution 
petition was sold on public auction conducted by the Sale Officer-1, Office of the Assistant Registrar of 
Co-operative societies, Shimoga. On 02.09.2005 is hereby confirmed in favour of the auction. Purchaser 
Sri Mahamad Iqbal ahamd S/o T. Najir ahamad, 4th Cross, O.S.M. Bhadravathi for an amount of 
Rs.57,000/- (Rupees Fifty-seven Thousand Only). 

The Sale Certificate as required under Sub Rule (7) of Rule 38 of K.C.S. Rules 1960 is issued 
separately to the purchaser. 

SCHEDULE OF PROPERTY 


























Sl.No. Name of the Khatedar Village / Taluk Property Khata No. 
1 Late 5. Fayaj 5/0 Mahama Panchavati Clone 5.1 X 11.4 47147146/A 
Salar Shimoga. 
Bounded by: 
East ಕ Property of 5 Bashir Ahamad 
West 2 Site No. 05 
North ಕ Road; 
South ಕ Site No.6 in 'B’ Black 


Given under my hand and seal on this 13th Day July 2006. 
Asst. Registrar of Co-Op. Societies, 
PR-1107 Shimoga Sub-Division, Shimoga. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೦, ೨೦೦೬ ೨೦೨೯ 





ಸಹಕಾರ ಇಲಾಖೆ 
ಶಿವಮೊಗ್ಗ ಜಿಲ್ಲಾ ಸಹಕಾರ ಸಂಘಗಳ ಉಪ ನಿಬಂಧಕರು, ಶಿವಮೊಗ್ಗ, ಇವರ ಕಾರ್ಯಾಲಯ 
ಸಂಖ್ಯೆ: ಡಿಆರ್‌ಎಸ್‌:ಸಮಾಪನೆ:ಡಿಎಲ್‌ಎಸ್‌:107:2006-07, ದಿನಾಂಕ: 18ನೇ ಜುಲೈ 2006 
ವಿಷಯ: ಸಮಾಪನಾ ಆದೇಶಿತ ಭದ್ರಾ ಮೀನುಗಾರರ ಸಹಕಾರ ಸಂಘ ನಿ., ಭದ್ರಾವತಿ, ಇದರ ಪುನಃಶ್ಚೇತನ ಬಗ್ಗೆ. 
ಉಲ್ಲೇಖ 1) ಶಿವಮೊಗ್ಗ ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕರು, ಶಿವಮೊಗ್ಗ, ಇವರ ಆದೇಶ ಸಂಖ್ಯೆ: ಡಿಆರ್‌ಎಸ್‌:ಸಮಾಪನೆ: 
ಡಿಎಲ್‌ಎಸ್‌:238:2005-06, ದಿನಾಂಕ: 25.11.2005. 
2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗ ರವರ ಪತ್ರ ಸಂಖ್ಯೆ: ಸನಿ-24:ಸಮಾಪನೆ:ಸಿಆರ್‌-ಇಲ್ಲ; 
2006-07:609, ದಿನಾಂಕ: 10.07.2006. 


°° 


ಪೀಠಿಕೆ: 

ಭದ್ರಾ ಮೀನುಗಾರರ ಸಹಕಾರ ಸಂಘ ನಿ., ಭದ್ರವತಿ, ಶಿವಮೊಗ್ಗ ಜಿಲ್ಲೆ, ಈ ಸಂಘವ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಶಿವಮೊಗ್ಗ ಉಪ-ವಿಭಾಗ, ಶಿವಮೊಗ್ಗ ರವರ ಕಾರ್ಯಾಲಯದ ಸಂಖ್ಯೆ: 3585:75-76, ದಿನಾಂಕ: 6.11.1975 ರಲ್ಲಿ ನೋಂದಣಿಯಾಗಿದ್ದು, ಇದರ 
ಕಾರ್ಯವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ ಕಡಿಮೆ ಇದ್ದು, ಈ ಸಂಘವು ಬೈಲಾದಲ್ಲಿಯ ಉದ್ದೇಶದಂತೆ ಕಾರ್ಯನಿರ್ವಹಿಸದೆ ನಿಷ್ಕ್ರೀಯಗೊಂಡಿದೆ 
ಎಂದು ಶಿವಮೊಗ್ಗ ಉಪ-ವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗ, ರವರು ಸಲ್ಲಿಸಿದ ಪ್ರಸ್ತಾವನೆ ಆಧರಿಸಿ ಉಲ್ಲೇಖ (1)ರ 
ಈ ಕಛೇರಿಯ ಆದೇಶದಲ್ಲಿ ಸಮಾಪನೆಗೆ ಆದೇಶಿಸಿದ್ದು, ಸಹಕಾರ ಅಭಿವೃದ್ಧಿ ಅಧಿಕಾರಿ, ಭದ್ರಾವತಿ, ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ 
ಮಾಡಲಾಗಿದೆ. ಸಮಾಪನಾಧಿಕಾರಿಯಾದ ಸಹಕಾರ ಅಭಿವೃದ್ಧಿ ಅಧಿಕಾರಿಯವರು ದಿನಾಂಕ: 3.1.2006 ರಂದು ಅಧಿಕಾರ ವಹಿಸಿಕೊಂಡು ಪೂರ್ಣ 
ಪ್ರಭಾರವನ್ನು ಸಹ ಪಡೆದುಕೊಂಡಿರುವುದಾಗಿ ವರದಿ ಮಾಡಿರುತ್ತಾರೆ. ಈ ಸಮಾಪನಾ ಸಹಕಾರ ಸಂಘದ ಕೆಲವು ಸದಸ್ಯರುಗಳು ಸಂಘವನ್ನು 
ಪುನಶ್ಚೇತನಗೊಳಿಸಿಕೊಡಲು ಮನವಿ ಮಾಡಿಕೊಂಡಿದ್ದು, ಈ ಮನವಿಯನ್ನು ಪರಿಶೀಲಿಸಿ ಅಭಿಪ್ರಾಯ ಕೊಡುವಂತೆ ಸಮಾಪನಾಧಿಕಾರಿಯವರಿಗೆ 
ಸೂಚಿಸಿದ ಮೇರೆಗೆ ಸಮಾಪನಾಧಿಕಾರಿಯವರು ದಿನಾಂಕ: 10.07.2006 ರಂದು ನಡೆಸಿದ ಸಭಾ ನಡವಳಿಕೆಯಲ್ಲಿ ಕೆಲವು ಷರತ್ತುಗಳಿಗೆ ಒಳಪಟ್ಟು 
ಪುನಃಶ್ಚೇತನಗೊಳಿಸಲು ಶಿಫಾರಸ್ಸು ಮಾಡಲು ತೀರ್ಮಾನಿಸಿದ್ದು, ಪ್ರಸ್ತಾವನೆಯನ್ನು ಉಲ್ಲೇಖ (2)ರ ಪತ್ರದ ಮೂಲಕ ಈ ಕಛೇರಿಗೆ ಸಲ್ಲಿಸಿರುತ್ತಾರೆ. 
ಉಲ್ಲೇಖ (2)ರ ಪತ್ರದಲ್ಲಿ ಶಿವಮೊಗ್ಗ ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರವರು ಪುನಃಶ್ನೇತನಕ್ಕೆ ಶಿಫಾರಸ್ಸು ಮಾಡಿದ್ದು, ಈ 
ಶಿಫಾರಸ್ಸು ಪ್ರಸ್ತಾವನೆಯಲ್ಲಿ ಸರ್ಕಾರವು ಮೀನುಗಾರರ ಆರ್ಥಿಕ ಅಭಿವೃದ್ಧಿಗಾಗಿ ಶೇ.4ರ ಬಡ್ಡಿದರ ಘೋಷಣೆ ಮಾಡಿದ್ದು, ಹಲವಾರು ಯೋಜನೆಗಳನ್ನು 
ಮೀನುಗಾರರ ಅಭಿವೃದ್ಧಿಗೆ ಹಮಿಕ್ರೊಂಡಿರುವುದರಿಂದ ಮೀನುಗಾರರ ಸಹಕಾರ ಸಂಘವನ್ನು ಪುನಃಶ್ಚೇತನಗೊಳಿಸಿದಲ್ಲಿ ಆ ವರ್ಗದ ಸದಸ್ಕರ ಸಾಮಾಜಿಕ 
ಆರ್ಥಿಕ ಅಭಿವೃದ್ಧಿಗೆ ನೆರವಾಗುವುದರಿಂದ ಕೆಲವು ಷರತ್ತುಗಳಿಗೆ ಒಳಪಟ್ಟು ಪುನಶ್ಚೇತನಕ್ಕೆ ಶಿಫಾರಸ್ಸು ಮಾಡಿರುತ್ತಾರೆ. 

ಶಿವಮೊಗ್ಗ ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಶಿಫಾರಸ್ಸು ಪತ್ರ, ಸಮಾಪನಾಧಿಕಾರಿಯವರ ನಡವಳಿಕೆ ಮತ್ತು 
ಕೆಲವು ಸದಸ್ಯರ ಮನವಿ ಅರ್ಜಿಯನ್ನು ಆಧರಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಆದೇಶ 

ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(3) ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ನಂ.ಸಿಎಂಡಬ್ಲ್ಯೂ:69:ಸಿಎಂಎಲ್‌: 
2000, ದಿನಾಂಕ: 21.11.2001 ರಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕೆ. ಈಶ್ವರಸ್ವಾಮಿ, ಸಹಕಾರ ಸಂಘಗಳ ಉಪ-ನಿಬಂಧಕರು, ಶಿವಮೊಗ್ಗ 
ಜಿಲ್ಲೆ, ಶಿವಮೊಗ್ಗ, ಆದ ನಾನು ಭದ್ರಾ ಮೀನುಗಾರರ ಸಹಕಾರ ಸಂಘ ನಿ. ಭದ್ರಾವತಿ, ಈ ಸಂಘವನ್ನು ಉಲ್ಲೇಖ (0ರ ಆದೇಶದಲ್ಲಿ 
ಸಮಾಪನೆಗೊಳಿಸಿರುವುದನ್ನು ರದ್ದುಪಡಿಸಿ ಪುನಃಶ್ಚೇತನಗೊಳಿಸಲು ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ಆದೇಶಿಸಿರುತ್ತೇನೆ. 
ಷರತ್ತುಗಳು: 

1) 1998-99 ರಿಂದ ತಹಲ್‌ವರೆಗೆ ಲೆಕ್ಕಪತ್ರಗಳನ್ನು 3 ತಿಂಗಳೊಳಗಾಗಿ ಆಡಿಟ್‌ ಮಾಡಿಸತಕ್ಕದ್ದು. 


2) ದಿನಾಂಕ: 26.03.2003 ರಿಂದ ತಹಲ್‌ವರೆಗೆ ನಗದುಪುಸ್ತಕವನ್ನು 1 ತಿಂಗಳ ಒಳಗಾಗಿ ಬರೆಯಿಸತಕ್ಕದ್ದು. 
3) ಹೆಚ್ಚುವರಿಯಾಗಿ ರೂ.15,000-00 ಷೇರು ಹಣವನ್ನು ಸಂಗ್ರಹಿಸತಕ್ಕದ್ದು. 
4) ಈ ಸಂಘದಲ್ಲಿ ಹಾಲಿ ಇರುವ ಸದಸ್ಯರ ಪಟ್ಟಿಯನ್ನು 15 ದಿನಗಳೊಳಗಾಗಿ ಈ ಕಛೇರಿಗೆ ಸಲ್ಲಿಸತಕ್ಕದ್ದು. 


ಸಮಾಪನಾಧಿಕಾರಿಯವರು ಪುನಃಶ್ಚೇತನಗೊಳಿಸಿದ ಈ ಸಂಘದ ಆಡಳಿತ ಮಂಡಳಿಯನ್ನು 2 ತಿಂಗಳ ಒಳಗಾಗಿ ರಚನೆ ಮಾಡಿ ಚುನಾಯಿತ 
ಆಡಳಿತ ಮಂಡಳಿಯವರಿಗೆ ಪ್ರಭಾರ ವಹಿಸಿಕೊಡತಕ್ಕದ್ದು. 
ಈ ಆದೇಶವನ್ನು ಈ ದಿನ ಅಂದರೆ ದಿನಾಂಕ: 18ನೇ ಜುಲೈ 2006 ರಂದು ನನ್ನ ಸ್ವಸಹಿ ಹಾಗೂ ಕಛೇರಿ ಮುದ್ದೆಯೊಂದಿಗೆ ಹೊಡಡಿಸಿದೆ. 
ಕೆ. ಈಶ್ವರಸ್ವಾಮಿ 
ಪಿ.ಆರ್‌. 1108 ಸಹಕಾರ ಸಂಘಗಳ ಉಪ-ನಿಬಂಧಕರು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ ಬೆಂಗಳೂರು 
ಅಧೀಕೃತ ಜ್ಞಾಪನ ಪತ್ರ 
ಸಂಖ್ಯೆ: ಎಲ್‌.ಆರ್‌.ಎಫ್‌(ಪೂ)ಸಿಆರ್‌:02:2006-07, ದಿನಾಂಕ: 6ನೇ ಜುಲೈ 2006 
ವಿಷಯ: ಬೆಂಗಳೂರು ಪೂರ್ವ ತಾಲ್ಲೂಕು, ವರ್ತೂರು ಹೋಬಳಿ, ಗುಂಜೂರು ಗ್ರಾಮದ ಸ.ನಂ.67/1 ರಲ್ಲಿನ 0-34 ಗುಂಟೆ ವಿಸ್ತೀರ್ಣದ 
ಜಮೀನನ್ನು ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಕಲಂ 109 ರಡಿ ಕೃಪಾನಿಧಿ ಎಜುಕೇಷನಲ್‌ ಟ್ರಸ್ಟ್‌ರವರು ಕ್ರಯಕ್ಕೆ ಪಡೆಯಲು 
ಅನುಮತಿ ಕೋರಿರುವ ಬಗ್ಗೆ. 
1) ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಶಾ.ಇ.67/ಶಾಸನ/2003, ಬೆಂಗಳೂರು ದಿನಾಂಕ: 10.03.2004. 
2) ಸರ್ಕಾರದ ಪತ್ರ ಸಂಖ್ಯೆ: ಕಂಇ 54 ಎಲ್‌ಆರ್‌ಎಂ 2006, ದಿನಾಂಕ: 25.05.2006. 
3) ಅಧ್ಯಕ್ಷರು, ಕೃಪಾನಿಧಿ ಎಜುಕೇಷನಲ್‌ ಟ್ರಸ್ಟ್‌ ರವರ ಮನವಿ ದಿನಾಂಕ: 27.03.2006. 
4) ಉಪವಿಭಾಗಾಧಿಕಾರಿಗಳು, ಬೆಂಗಳೂರು ಉತ್ತರ ಉಪವಿಭಾಗರವರ ಪತ್ರ ಸಂಖ್ಯೆ: ಎಲ್‌ಆರ್‌ಎಫ್‌:ಸಿಆರ್‌:11/2006-07 
ದಿನಾಂಕ: 15.04.2006. 


ಉಲ್ಲೇಖ 


°° 


೨೦೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೦, ೨೦೦೬ ಭಾಗ - ೩ 





ಕೃಪಾನಿಧಿ ಎಜುಕೇಷನಲ್‌ ಟ್ರಸ್ಟ್‌, ನಂ.5, ಸರ್ಜಾಪುರ ರಸ್ತೆ, ಕೋರಮಂಗಲ, ಬೆಂಗಳೂರು-34 ರವರು, ಬೆಂಗಳೂರು ಪೂರ್ವ 
ತಾಲ್ಲೂಕು, ವರ್ತೂರು ಹೋಬಳಿ, ಗುಂಜೂರು ಗ್ರಾಮದ ಸ.ನಂ.671 ರಲ್ಲಿನ 0-34 ಗುಂಟೆ ಜಮೀನನ್ನು ಫಾರ್ಮಸಿ ಕಾಲೇಜು ಮತ್ತು ಆಸ್ಪತ್ರೆ 
ಮಾಡುವ ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109 ರಡಿ ಖರೀದಿಸಲು ನಮೂನೆ-15ಎ ಮಾಡಿರುವ ಬೇಡಿಕೆ ಹಾಗೂ 
ತಹಶೀಲ್ದಾರ್‌, ಬೆಂಗಳೂರು ಪೂರ್ವ ತಾಲ್ಲೂಕುರವರು ನಮೂನೆ-15ಎಎ ರಲ್ಲಿ ನೀಡಿದ ಮಾಹಿತಿ ಅನುಸರಿಸಿ, ಉಪವಿಭಾಗಾಧಿಕಾರಿಗಳು, 
ಬೆಂಗಳೂರು ಉತ್ತರ ಉಪವಿಭಾಗ ರವರು ಉಲ್ಲೇಖ ($ ಪತ್ರ ಸಂಖ್ಯೆ: ಎಲ್‌ಆರ್‌ಎಫ್‌.ಸಿಆರ್‌:11/2006-07, ದಿನಾಂಕ: 15.04.2006 ರಲ್ಲಿ 
ಪ್ರಸ್ತಾಪಿತ ವರ್ತೂರು ಹೋಬಳಿ, ಗುಂಜೂರು ಗ್ರಾಮದ ಸ.ನಂ.67/1 ರಲ್ಲಿನ 0-34 ಗುಂಟೆ ಜಮೀನನ್ನು ಕ್ರಯಕ್ಕೆ ಪಡೆಯಲು ಸದರಿ ಸಂಸ್ಥೆಗೆ ಕರ್ನಾಟಕ 
ಭೂ ಸುಧಾರಣೆ ಕಾಯ್ದೆ 1961, ಕಲಂ 109 (1) (1) ರಡಿ ಅನುಮತಿ ನೀಡಲು ಶಿಫಾರಸ್ಸು ಮಾಡಿರುತ್ತಾರೆ. 

ಸದರಿ ಸಂಸ್ಥೆಯು ಉಪನೋಂದಣಾಧಿಕಾರಿಗಳು, ರಾಜಾಜಿನಗರ ಉಪನೋಂದಣಿ ಕಛೇರಿಯಲ್ಲಿ ದಿನಾಂಕ: 10.01.1985 ರಂದು 
ನೋಂದಾಯಿಸಲ್ಪಟ್ಟಿದೆ. ಪ್ರಶ್ನಿತ ಜಮೀನುಗಳ ಖಾತೆದಾರರೊಂದಿಗೆ ಜಮೀನು ಖರೀದಿಸಲು ಕ್ರಯದ ಕರಾರು ಪತ್ರ ಮಾಡಿಕೊಂಡಿರುತ್ತಾರೆ. 

ಪ್ರಸ್ತಾಪಿತ ಜಮೀನು ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ (ಪಿ.ಟಿ.ಸಿ.ಎಲ್‌) ಕಾಯ್ದೆ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು ಹಾಗೂ 
ಇನ್ನಿತರ ಪರಭಾರೆ ನಿಷೇಧ ವ್ಯಾಪ್ತಿಗೆ ಒಳಪಡುವುದಿಲ್ಲ. 

ಕರ್ನಾಟಕ ಭೂ ಕಂದಾಯ ಕಾಯ್ದೆ 1961ರ ಕಲಂ 109 (1) (1) ಪ್ರಕಾರ ಶೈಕ್ಷಣಿಕ ಸಂಸ್ಥೆಗಳಿಗೆ 2 ಯುನಿಟ್‌ ಗಳವರೆಗೆ ಜಮೀನು 
ಹೊಂದಲು ಅವಕಾಶ ಕಲ್ಪಿಸಿದೆ. ಈ ಪ್ರಸ್ತಾವನೆ ಕರ್ನಾಟಕ ತಿದ್ದುಪಡಿ ಕಾಯ್ದೆ 1995ರ ಪ್ರಕಾರ ಕಲಂ 109 (1) (1) ಪ್ರಕಾರ ಮತ್ತು ಕನಾಟಕ ಭೂ 
ಸುಧಾರಣೆ ತಿದ್ದುಪಡಿ ಕಾಯಿದೆ 1961 ಕಲಂ 63, 79ಎ, 79ಬಿ ಅಥವಾ 80ಕ್ಕೆ ವಿನಾಯ್ತಿ ನೀಡಿ, ಬೆಂಗಳೂರು ಪೂರ್ವ ತಾಲ್ಲಕು, ವರ್ತೂರು 
ಹೋಬಳಿ, ಗುಂಜೂರು ಗ್ರಾಮದ ಸ.ನಂ.671 ರಲ್ಲಿನ 0-34 ಗುಂಟೆ ವಿಸ್ತೀರ್ಣ ಜಮೀನನ್ನು ಅಧ್ಯಕ್ಷರು, ಕೃಪಾನಿಧಿ ಎಜುಕೇಷನಲ್‌ ಟ್ರಸ್ಟ್‌, ನಂ.5, 
ಸರ್ಜಾಪುರ ರಸ್ತೆ, ಕೋರಮಂಗಲ, ಬೆಂಗಳೂರು-34 ರವರಿಗೆ ಫಾರ್ಮಸಿ ಕಾಲೇಜು ಮತ್ತು ಆಸ್ಪತ್ರೆ ಮಾಡುವ ಖರೀದಿಸಲು ಕರ್ನಾಟಕ ಭೂ ಕಂದಾಯ 
ಕಾಯ್ದೆ 1961ರ ಕಲಂ 109 (1) (1) ರಡಿ ಹಾಗೂ ಸರ್ಕಾರದ ತಿದ್ದುಪಡಿ ಅಧಿಸೂಚನೆ ಸಂಖ್ಯೆ: ಶಾಇ.67ಶಾಸನ/2003, ಬೆಂಗಳೂರು, ದಿನಾಂಕ: 
10.03.2004 ಕಲಂ 109(1)ಎ ರಂತೆ ಫಾರ್ಮಸಿ ಕಾಲೇಜು ಮತ್ತು ಆಸ್ಪತ್ರೆ ನಿರ್ಮಿಸುವ ಉದ್ದೇಶಕ್ಕಾಗಿ ಈ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ಅನುಮತಿ 
ನೀಡಿದೆ. 

ಷರತ್ತುಗಳು 

1) ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು ಎರಡು 
ವರ್ಷದೊಳಗಾಗಿ ಉಪಯೋಗಿಸಿಕೊಳ್ಳತಕ್ಕದ್ದು ಮತ್ತು ಈ ಬಗ್ಗೆ ತಹಶೀಲ್ದಾರ್‌ ರವರ ಮೂಲಕ ಈ ಕಛೇರಿಗೆ ಲಿಖಿತವಾಗಿ ಮಾಹಿತಿ 
ನೀಡತಕ್ಕದ್ದು. 

2) ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಕೂಲ್‌ ಬ್ಯಾಂಕ್‌ ಅಥವಾ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ 
ಒಂದಕ್ಕೆ ಅಥವಾ ಕಂಪನಿ ಕಾಯಿದೆ 1995 ಕಲಂ 3 ರಲ್ಲಿ ಹೇಳಿರುವಂತೆ ಶೇಕಡ 55 ಪೇಯಿಡ್‌ ಆಫ್‌ ಷೇರು ಬಂಡವಾಳ ಹೊಂದಿರುವ 
ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಸಂಘ ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ 
ಪಡೆಯುವುದನ್ನು ಹೊರತು ಪಡಿಸಿ ಸದರಿ ಜಮೀನನ್ನು ನಿಗದಿತ ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 

3) ಸದರಿ ಜಮೀನು ಸಿ.ಡಿ.ಪಿ. ಪ್ರಕಾರ ಹಸಿರು ವಲಯದಲ್ಲಿ ಬರುತ್ತಿದ್ದು, ಸದರಿ ಸಂಸ್ಥೆಗೆ (ಫಾರ್ಮಸಿ ಕಾಲೇಜು ಮತ್ತು ಆಸ್ಪತ್ರೆ ನಿರ್ಮಿಸುವ 
ಉದ್ದೇಶಕ್ಕಾಗಿ) ಉಪಯೋಗಿಸಿಕೊಳ್ಳಲು ಭೂ ಬದಲಾವಣೆ ಅವಶ್ಯಕವಿದ್ದಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಭೂ ಬದಲಾವಣೆ 
ಮಾಡಿಸಿಕೊಳ್ಳತಕ್ಕದ್ದು. 

4) ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಭೂ ಕಂದಾಯ ಕಾಯಿದೆ 1964ರ ಕಲಂ 95 
ರಂತೆ ಜಿಲ್ಲಾಧಿಕಾರಿಗಳಿಂದ ಮಂಜೂರಾತಿ ಆದೇಶ ಪಡೆಯತಕ್ಕದ್ದು. ಅಲ್ಲದೆ ಈ ಪ್ರಾಧಿಕಾರದಿಂದ ದಿನಾಂಕ: 08.12.2004 ರಂದು 
ಚಿಕ್ಕಬೆಳ್ಳಂದೂರು ಗ್ರಾಮದ ಸ.ನಂ.12/1, 172, 173, 174 ಮತ್ತು 175 ರಲ್ಲಿನ 10-05 ಎಕರೆ/ಗುಂಟೆ ಅನುಮತಿ ನೀಡಿರುವ ಜಮೀನಿಗೆ 
ಸಹ ಭೂ ಪರಿವರ್ತನೆ ಪಡೆಯತಕ್ಕದ್ದು. 

5) ಈ ಜಮೀನು ನಗರಾಭಿವೃದ್ದಿ ಪ್ರಾಧಿಕಾರ ಸಿ.ಡಿ.ಪಿ., ಒ.ಡಿ.ಪಿ. ಮತ್ತು ಹಸಿರು ವಲಯ ವ್ಯಾಪ್ತಿಯೊಳಗೆ ಬಂದರೆ ಅದರಂತೆ ಅನುಮತಿ 
ಪಡೆದು ಉಪಯೋಗಿಸಿಕೊಳ್ಳತಕ್ಕದ್ದು. 

6) ಈ ಅನುಮತಿ ಭೂ ಸುಧಾರಣೆ ಕಾಯಿದೆ 1961ರ ಕಲಂ 109 ರನ್ವಯ ಮಾತ್ರ ನೀಡಿರುತ್ತದೆ. ಬೇರೆ ಕಾನೂನುಗಳ ಉಲ್ಲಂಘನೆಯಾದಲ್ಲಿ 
ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 

7) ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ / ಅಕ್ರಮವೆನಿಸಿದ ದಾಖಲೆಗಳನ್ನು ಸಲ್ಲಿಸಿ ಅನುಮತಿ ಪಡೆದಿದ್ದಲ್ಲಿ, ಈಗ ನೀಡಲಾದ 
ಅನುಮತಿಯನ್ನು ರದ್ದುಪಡಿಸಲಾಗುವುದು ಮತ್ತು ಪ್ರಸ್ತಾಪಿತ ಭೂಮಿಯನ್ನು ಯಣ ಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಲಾಗುವುದು. 

ಪಿ.ಆರ್‌. 1109 ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು. 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, ಮಂಗಳೂರು ವಿಭಾಗ, ಮಂಗಳೂರು, 
ಬೆಂದೂರ್‌ವೆಲ್‌, ಕಂಕನಾಡಿ, ಮಂಗಳೂರು - ಇವರ ನ್ಯಾಯಾಲಯ 
ಸಂಖ್ಯೆ: ಡಬ್ಲ್ಯೂಸಿಎ:ಎಸ್‌.ಆರ್‌-15/2006 ಎಫ್‌, ದಿನಾಂಕ: 6ನೇ ಜುಲೈ 2006 


ಅರ್ಜಿದಾರರು: ಪ್ರತಿವಾದಿಗಳು 

1) ಶ್ರೀಮತಿ ವಿ. ಅಂಬಿಕಾ ಕೋಂ ದಿ. ಎಮ್‌. ವಾಸು, 1) ಚೇರ್‌ಮನ್‌, 

2) ಕಾರ್ತಿಕ್‌ ರಾಜ್‌ ಬಿನ್‌ ದಿ. ಎಮ್‌. ವಾಸು, ನ್ಯೂ ಮಂಗಳೂರು ಪೋರ್ಟ್‌ ಟ್ರಸ್ಟ್‌, ಪಣಂಬೂರು, ಮಂಗಳೂರು. 
3) ಅಲಗುರಾಣಿ ಬಿನ್‌ ದಿ. ಎಮ್‌. ವಾಸು, 2 ದ. ರಿಜಿಸ್ಟಡ್‌ ಕಾರ್ಗೋ ಹ್ಯಾಂಡ್‌ ಲಿಂಗ್‌ ವರ್ಕರ್ಸ್‌ 

4) ಅರಿಗರನ್‌ ಬಿನ್‌ ದಿ. ಎಮ್‌. ವಾಸು, ಅಡಿನಿಸ್ಟೇಟಿವ್‌ ವಿಂಗ್‌, ಎನ್‌.ಎಮ್‌.ಪಿ.ಟಿ. ಪಣಂಬೂರು, 

ವಾಸ: ಕ್ವಾರ್ಟರ್ಸ್‌ ನಂ.39, ಬ್ಲಾಕ್‌ ನಂ.6, ಎಸ್‌.ಎಮ್‌.ಪಿ.ಟಿ, ಮಂಗಳೂರು. 


ಪಣಂಬೂರು, ಮಂಗಳೂರು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೦, ೨೦೦೬ ೨೦೩೧ 





ಅಧಿಸೂಚನೆ 
ಅರ್ಜಿದಾರಳಾದ ಶ್ರೀಮತಿ ವಿ. ಅಂಬಿಕಾ ಕೋಂ ದಿ. ಎಮ್‌. ವಾಸು ಇವರು ತಮ್ಮ ಗಂಡನಾದ ಶ್ರೀ ದಿ. ಎಮ್‌. ವಾಸು ಇವರು 1ನೇ 
ಪ್ರತಿವಾದಿಗಳಾದ ಶ್ರೀ ಚೇರ್‌ಮೆನ್‌, ನ್ಯೂ ಮಂಗಳೂರು ಪೋರ್ಟ್‌ ಇವರಲ್ಲಿ ಕೆಲಸಗಾರರಾಗಿದ್ದು ಕೆಲಸದಲ್ಲಿ ನಿರತರಾಗಿದ್ದಾಗ, ದಿನಾಂಕ: 23.11.05 
ರಂದು ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರಿತರಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿ ಕೊಡಬೇಕೆಂದು ಈ 
ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿದಂತೆ, ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದಲ್ಲಿ ಈ ಅಧಿಸೂಚನೆ ಸರ್ಕಾರಿ ರಾಜ್ಯ 
ಪತ್ರದಲ್ಲಿ ಪ್ರಕಟಣೆಯಾದಾಗಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ 
ನ್ಯಾಯಾಲಯವು ಯಾವ ಕ್ಷೇಮು ಅರ್ಜಿ / ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದೆಂದು 
ತಿಳಿಸಲಾಗಿದೆ. 
ಟಿ. ಶ್ರೀನಿವಾಸ 
ಪಿ.ಆರ್‌. 1110 ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, 
ಮಂಗಳೂರು ವಿಭಾಗ, ಮಂಗಳೂರು. 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, ಮಂಗಳೂರು ವಿಭಾಗ, ಮಂಗಳೂರು, 
ಬೆಂದೂರ್‌ವೆಲ್‌, ಕಂಕನಾಡಿ, ಮಂಗಳೂರು - ಇವರ ನ್ಯಾಯಾಲಯ 
ಪ್ರ.ಸಂ. ಡಬ್ಲ್ಯೂಸಿಎ:ಎಸ್‌.ಆರ್‌-88/2006 ಎಫ್‌, ದಿನಾಂಕ: 6ನೇ ಜುಲೈ 2006 


ಅರ್ಜಿದಾರರು: ಪ್ರತಿವಾದಿಗಳು 
1) ಶ್ರೀಮತಿ ಹರಿಣಾಕ್ಸಿ 1) ಶ್ರೀಮತಿ ಡೈಸಿ ಐಮನ್‌ ಕೋಂ ಎಸ್‌.ಎಮ್‌. ಐಮನ್‌, 
ಕೋಂ ದಿ. ಮೋಹನ್‌ ಗೌಡ ಯಾನೆ ನೊಣಯ್ಯ ಗೌಡ ವಾಸ: 1-33, 2770/1, ಶೇಡಿಗುರಿ ಅಂಚೆ, ಬೇತ್‌ ಸೀನ್‌, 
2) ಮಾ: ಅಜಯ್‌ಕುಮಾರ್‌ ಅಶೋಕ್‌ ನಗರ, ಮಂಗಳೂರು. 
3) ಮಾ: ವಿಜಯ್‌ ಕುಮಾರ್‌ 2) ದಿ ಓರಿಯಂಟಲ್‌ ಇನ್ಸೂರೆನ್ಸ್‌ ಕಂಪನಿ ಲಿ., ಕುಲ್ಕಾಡಿ 
4) ಕು. ವಿಜಯಲಕ್ಷ್ಮೀ ಕಟ್ಟಡ, ಕೆ.ಎಸ್‌.ರಾವ್‌ ರೋಡ್‌, ಹಂಪನಕಟ್ಟೆ, 
ವಾಸ: ಮುಳಿಂಗಾರು ಮನೆ, ಕೌಕ್ರಡಿ ಗ್ರಾಮ, ಪುತ್ತೂರು ತಾಲ್ಲೂಕು. ಮಂಗಳೂರು. 
ಅಧಿಸೂಚನೆ 


ಅರ್ಜಿದಾರಳಾದ ಶ್ರೀಮತಿ ಹರಿಣಾಕ್ಷಿ ಕೋಂ ದಿ. ಮೋಹನ್‌ ಗೌಡ ಯಾನೆ ನೊಣಯ್ಯಗೌಡ ಇವರು ತಮ್ಮ ಗಂಡನಾದ ದಿ. ಮೋಹನ್‌ 
ಗೌಡ ಯಾನೆ ನೊಣಯ್ಯ ಗೌಡ ಇವರು 1ನೇ ಪ್ರತಿವಾದಿಗಳಾದ ಶ್ರೀಮತಿ ಡೈಸಿ ಐಮನ್‌, ಕೋಂ ಎಸ್‌.ಎಮ್‌. ಐಮನ್‌ ಇವರಲ್ಲಿ ಕೆಲಸಗಾರರಾಗಿದ್ದು 
ಕೆಲಸದಲ್ಲಿ ನಿರತರಾಗಿದ್ದಾಗ, ದಿನಾಂಕ: 27.1.2006 ರಂದು ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರಿತರಾದ ತಮಗೆ ಪ್ರತಿವಾದಿಯವರಿಂದ 
ಪರಿಹಾರವನ್ನು ಕೊಡಿಸಿ ಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿದಂತೆ, ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದಲ್ಲಿ ಈ ಅಧಿಸೂಚನೆ ಸರ್ಕಾರಿ ರಾಜ್ಯ 
ಪತ್ರದಲ್ಲಿ ಪ್ರಕಟಣೆಯಾದಾಗಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ 
ನ್ಯಾಯಾಲಯವು ಯಾವ ಕ್ಲೇಮು ಅರ್ಜಿ / ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದೆಂದು 
ತಿಳಿಸಲಾಗಿದೆ. 
ಟಿ. ಶ್ರೀನಿವಾಸ 
ಪಿ.ಆರ್‌. 1111 ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, 
ಮಂಗಳೂರು ವಿಭಾಗ, ಮಂಗಳೂರು. 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, ಮಂಗಳೂರು ವಿಭಾಗ, ಮಂಗಳೂರು, 
ಬೆಂದೂರ್‌ವೆಲ್‌, ಕಂಕನಾಡಿ, ಮಂಗಳೂರು - ಇವರ ನ್ಯಾಯಾಲಯ 
ಪ್ರ.ಸಂ. ಡಬ್ಲ್ಯೂಸಿಎ:ಎಸ್‌.ಆರ್‌-89/2006 ಎಫ್‌, ದಿನಾಂಕ: 6ನೇ ಜುಲೈ 2006 


ಅರ್ಜಿದಾರರು: ಪ್ರತಿವಾದಿಗಳು 
ಶ್ರೀಮತಿ ಬಿ. ನಾಗಮ್ಮ ಕೋಂ ದಿ. ನಾಗಪ್ಪ, 1) ಮೆ: ಚಿರಂಜೀವಿ ಬಿನ್‌ ಗಂಗಾಧರ, 
ಪೆನಗುಂಡ, ಮುನಿಮುಡಗು ಗ್ರಾಮ, ಮಂಡಲಮ್ಮ 61ಎ ನೇ ಮೈನ್‌ ರೋಡ್‌, 2ನೇ ಬ್ಲಾಕ್‌ ಜಯನಗರ, ಬೆಂಗಳೂರು-560011. 
ತಾಲ್ಲೂಕು, ಅನಂತಪುರ ಜಿಲ್ಲೆ, ಅಂಧ್ರಪ್ರದೇಶ ರಾಜ್ಯ. 2) ದಿ. ನ್ಯಾಷನಲ್‌ ಇನ್ಸೂರೆನ್ಸ್‌ ಕಂ. ಲಿ., ಬ್ರಾಂಚ್‌ ಆಫೀಸು, ಪೆನಕೊಂಡ, 
ಅನಂತಪುರ ಜಿಲ್ಲೆ, ಅಂಧ್ರಪ್ರದೇಶ. 
ಅಧಿಸೂಚನೆ 


ಅರ್ಜಿದಾರಳಾದ ಶ್ರೀಮತಿ ಬಿ. ನಾಗಮ್ಮ ಕೋಂ ದಿ. ನಾಗಪ್ಪ ಇವರು ತಮ್ಮ ಮಗನಾದ ಶ್ರೀ ದಿ. ನಾಗೇಂದ್ರ ಇವರು 1ನೇ 
ಪ್ರತಿವಾದಿಗಳಾದ ಶ್ರೀ ಮೆ: ಚಿರಂಜೀವಿ, ಜಯನಗರ, ಬೆಂಗಳೂರು ಇವರಲ್ಲಿ ಕೆಲಸಗಾರರಾಗಿದ್ದು ಕೆಲಸದಲ್ಲಿ ನಿರತರಾಗಿದ್ದಾಗ, ದಿನಾಂಕ: 12.12.05 
ರಂದು ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರಿತರಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿ ಕೊಡಬೇಕೆಂದು ಈ 
ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿದಂತೆ, ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದಲ್ಲಿ ಈ ಅಧಿಸೂಚನೆ ಸರ್ಕಾರಿ ರಾಜ್ಯ 


೨೦೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೧೦, ೨೦೦೬ ಭಾಗ - ೩ 





ಪತ್ರದಲ್ಲಿ ಪ್ರಕಟಣೆಯಾದಾಗಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ 
ನ್ಯಾಯಾಲಯವು ಯಾವ ಕ್ಷೇಮು ಅರ್ಜಿ / ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದೆಂದು 
ತಿಳಿಸಲಾಗಿದೆ. 
ಟಿ. ಶ್ರೀನಿವಾಸ 
ಪಿ.ಆರ್‌. 1112 ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, 
ಮಂಗಳೂರು ವಿಭಾಗ, ಮಂಗಳೂರು. 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, ಮಂಗಳೂರು ವಿಭಾಗ, ಮಂಗಳೂರು, 
ಬೆಂದೂರ್‌ವೆಲ್‌, ಕಂಕನಾಡಿ, ಮಂಗಳೂರು - ಇವರ ನ್ಯಾಯಾಲಯ 
ಪ್ರ.ಸಂ. ಡಬ್ಲ್ಯೂಸಿಎ:ಎಸ್‌.ಆರ್‌-90/2006 ಎಫ್‌, ದಿನಾಂಕ: 6ನೇ ಜುಲೈ 2006 


ಅರ್ಜಿದಾರರು: ಪ್ರತಿವಾದಿಗಳು 
1) ಶ್ರೀಮತಿ ಶಿವಾಣಿ ಆರ್‌.ರೈ, ಕೋಂ ದಿ. ರತನ್‌ ಕುಮಾರ್‌, ಮೆ: ಇ.ಎನ್‌.ಸಿ.ಇ.ಇ. ರೈಲ್‌ ಲಿಂಕರ್ಸ್‌, 
2) ಕು. ದಿವ್ಯಾ ರೈ ಬಿನ್‌ ದಿ. ರತನ್‌ ಕುಮಾರ್‌, ಇಂಜಿನಿಯರ್ಸ್‌ ಅಂಡ್‌ ಗವರ್ನ್‌ಮೆಂಟ್‌ ಅಪ್ರೂವ್ಹ್‌ ಕಂಟ್ರಾಕ್ಟರ್ಸ್‌, 
3) ಮಾ: ರಿಷಿತ್‌ ರೈ ಬಿನ್‌ ದಿ. ರತನ್‌ ಕುಮಾರ್‌, ಅಫೀಸ್‌ ಡಿ-1, ನೂತನ್‌ ಕಲ್ಪನಾ ಗ್ರೌಂಡ್‌ ಪ್ಲೋರ್‌, 
ವಾಸ: ನಗ್ರಿ ಗುತ್ತು ಹೌಸ್‌, ಸಜೀಪ ಮೂಡ ವಿಲೇಜ್‌, ಬಂಟ್ವಾಳ. ಎಸ್‌.ಎನ್‌.ರೋಡ್‌, ಮುಲೂದ್‌ (ವೆಸ್ಟ್‌) 
ಮುಂಬಾಯಿ-400080. 
ಅಧಿಸೂಚನೆ 


ಅರ್ಜಿದಾರಳಾದ ಶ್ರೀಮತಿ ಶಿವಾಣಿ ಆರ್‌. ರೈ ಇವರು ತಮ್ಮ ಗಂಡನಾಧ ಶ್ರೀ ದಿ. ರತನ್‌ ಕುಮಾರ್‌ ಇವರು 1ನೇ ಪ್ರತಿವಾದಿಗಳಾದ ಮೆ: 
ಇ.ಎನ್‌.ಸಿ.ಇ.ಇ. ರೈಲ್‌ ಲಿಂಕರ್ಸ್‌, ಮುಂಬಾಯಿ ಇವರಲ್ಲಿ ಕೆಲಸಗಾರರಾಗಿದ್ದು ಕೆಲಸದಲ್ಲಿ ನಿರತರಾಗಿದ್ದಾಗ, ದಿನಾಂಕ: 4.10.2005 ರಂದು 
ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರಿತರಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿ ಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ 
ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿದಂತೆ, ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದಲ್ಲಿ ಈ ಅಧಿಸೂಚನೆ ಸರ್ಕಾರಿ ರಾಜ್ಯ 
ಪತ್ರದಲ್ಲಿ ಪ್ರಕಟಣೆಯಾದಾಗಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ 
ನ್ಯಾಯಾಲಯವು ಯಾವ ಕ್ಷೇಮು ಅರ್ಜಿ / ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದೆಂದು 
ತಿಳಿಸಲಾಗಿದೆ. 
ಟಿ. ಶ್ರೀನಿವಾಸ 
ಪಿ.ಆರ್‌. 1113 ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, 
ಮಂಗಳೂರು ವಿಭಾಗ, ಮಂಗಳೂರು. 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, ಮಂಗಳೂರು ವಿಭಾಗ, ಮಂಗಳೂರು, 
ಬೆಂದೂರ್‌ವೆಲ್‌, ಕಂಕನಾಡಿ, ಮಂಗಳೂರು - ಇವರ ನ್ಯಾಯಾಲಯ 
ಪ್ರ.ಸಂ. ಡಬ್ಲ್ಯೂಸಿಎ:ಎಸ್‌.ಆರ್‌-91/2006 ಎಫ್‌, ದಿನಾಂಕ: 6ನೇ ಜುಲೈ 2006 


ಅರ್ಜಿದಾರರು: ಪ್ರತಿವಾದಿಗಳು 

1) ಶ್ರೀಮತಿ ಕಮಲ ವಿ.ಶೆಟ್ಟಿ ಕೋಂ ದಿ. ವೆಂಕಪ್ಪ ಶೆಟ್ಟಿ, 1) ಶ್ರೀ ಜೆ.ಕೆ. ಸಿಂಗ್‌ವಾಲಿಯ ಬಿನ್‌ ಕರಣಸಿಂಗ್‌ ವಾಲಿಯ, 

2 ಶ್ರೀಧರ್‌ ಬಿನ್‌ ದಿ. ವೆಂಕಪ್ಪ ಶೆಟ್ಟಿ, ಸ್ವದೇಶ್‌ ಕಾಂಪ್ರೆಕ್ಸ್‌, ಚರ್ಚ್‌ ರೋಡ್‌, ಕಾಟಿಪಳ್ಳ, 

3) ನಳಿನಿ ಬಿನ್‌ ದಿ. ವೆಂಕಪ್ಪ ಶೆಟ್ಟಿ, ಮಂಗಳೂರು ತಾಲ್ಲೂಕು. 

ವಾಸ: ಕೊಡಾಜೆ ಹೌಸ್‌, ಮಾಣಿ ವಿಲೇಜ್‌ ಅಂಡ್‌ ಐ) ದ. ನ್ಯೂ ಇಂಡಿಯಾ ಇನ್ಸೂರೆನ್ಸ್‌ ಕಂ. ಲಿ., ಬ್ರಾಂಚ್‌ ಆಫೀಸ್‌ ನಂ.24, 

ಪೋಸ್ಟ್‌, ಬಂಟ್ವಾಳ. 3ನೇ ಮಹಡಿ, ಶಾಂಭವಿ ಕಾಂಪ್ಲೆಕ್ಸ್‌, ರೆಸಿಡೆನ್ಸಿ ರೋಡ್‌, ಬೆಂಗಳೂರು. 
ಅಧಿಸೂಚನೆ 


ಅರ್ಜಿದಾರಳಾದ ಶ್ರೀಮತಿ ಕಮಲ ವಿ.ಶೆಟ್ಟಿ, ಕೋಂ ದಿ. ವೆಂಕಪ್ಪ ಶೆಟ್ಟಿ ಇವರು ತಮ್ಮ ಮಗನಾದ ಶ್ರೀ ದಿ. ರಾಧಕೃಷ್ಣ ಶೆಟ್ಟಿ ಇವರು 1ನೇ 
ಪ್ರತಿವಾದಿಗಳಾದ ಶ್ರೀ ಜೆ.ಕೆ. ಸಿಂಗ್‌ವಾಲಿಯ, ಕಾಟಿಪಳ್ಳ, ಮಂಗಳೂರು ಇವರಲ್ಲಿ ಕೆಲಸಗಾರರಾಗಿದ್ದು ಕೆಲಸದಲ್ಲಿ ನಿರತರಾಗಿದ್ದಾಗ, ದಿನಾಂಕ: 
16.03.06 ರಂದು ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರಿತರಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿ ಕೊಡಬೇಕೆಂದು ಈ 
ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ ತಕರಾರು 
ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿದಂತೆ, ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದಲ್ಲಿ ಈ ಅಧಿಸೂಚನೆ ಸರ್ಕಾರಿ ರಾಜ್ಯ 
ಪತ್ರದಲ್ಲಿ ಪ್ರಕಟಣೆಯಾದಾಗಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ 
ನ್ಯಾಯಾಲಯವು ಯಾವ ಕ್ಷೇಮು ಅರ್ಜಿ / ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದೆಂದು 
ತಿಳಿಸಲಾಗಿದೆ. 

ಟಿ. ಶ್ರೀನಿವಾಸ 
ಪಿ.ಆರ್‌. 1114 ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, 
ಮಂಗಳೂರು ವಿಭಾಗ, ಮಂಗಳೂರು. 


